WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬| ಬೆ೦ಗಳೂರು, ಗುರುವಾರ, ಡಿಸೆಂಬರ್‌ ೮, ೨೦೧೧ (ಮಾರ್ಗಶಿರ ೧೭, ಶಕ ವರ್ಷ ೧೯೩೩) | ಸಂಚಿಕೆ ೪೮ 


ಭಾಗ - ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಅಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಕಂದಾಯ ಸಚಿವಾಲಯ 


ವಿಷಯ : ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ (ತಿದ್ದುಪಡಿ) ಅಧಿನಿಯಮ, 2011ರ 

ಸೆಕ್ಟನ್‌ 21 ರನ್ವಯ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸುವ ಬಗ್ಗೆ. 

ಓದಲಾಗಿದೆ: 1 ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲಾ 112 ಎಲ್‌ಜಿಎನ್‌ 81 ದಿನಾಂಕ: 02/1/2001. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 172 ಮುಸೇವಿ 2001, ದಿನಾಂಕ: 30/04/2003. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 06 ಶಾಸನ 2011, ದಿನಾ೦ಕ: 04/05/2011. 

ಸರ್ಕಾರದ ಆದೇಶ ಸಂಖ್ಯೆ: ಕಂಇ 79 ಮುಸೇವಿ 2011 ದಿನಾಂಕ: 13/07/2011. 

ರಾಜ್ಯ ಧಾರ್ಮಿಕ ಪರಿಷತ್ತಿನ ಸಭಾ ನಡವಳಿ ದಿನಾಂಕ: 30/08/2011. 

ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಇಲಾಖೆ, 

ಬೆಂಗಳೂರು ಇವರ ಪತ್ರ ಸಂಖ್ಯೆ: ಎಡಿಎಂ 8 ಸಿಆರ್‌ 136/2011-12, ದಿನಾಂಕ: 

08/09/2011. 








ಪ್ರಸ್ತಾವನೆ : 

ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ವ್ಯವಸ್ಥಾಪನ ಮತ್ತು ಆಡಳಿತಕ್ಕೆ ಉತ್ತಮ ಉಪಬಂಧ ಕಲ್ಪಿಸಲು 
ಸರ್ಕಾರವು ಮೇಲೆ (1ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ 
1997ನ್ನು ಪ್ರಕಟಿಸಿದೆ. 

ಈ ಅಧಿನಿಯಮಕ್ಕೆ ಪೂರಕವಾಗಿ ಸರ್ಕಾರವು ಮೇಲೆ(2)ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು 
ಧರ್ಮಾದಾಯ ದತ್ತಿಗಳ ನಿಯಮಗಳು, 2002ನ್ನು ರಚಿಸಲಾಗಿರುತ್ತದೆ. ಈ ನಿಯಮವು ಅಧಿಕೃತವಾಗಿ ದಿನಾಂಕ: 01/05/2003ರಂದು ಜಾರಿಗೆ 
ಬಂದಿರುತ್ತದೆ. 

ಈ ಅಧಿನಿಯಮಕ್ಕೆ ಮತ್ತಷ್ಟು ತಿದ್ದುಪಡಿಯನ್ನು ತರಲು ಸರ್ಕಾರವು ನಿರ್ಧರಿಸಿ, ಮೇಲೆ (3)ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ, ಕರ್ನಾಟಕ 
ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ (ತಿದ್ದುಪಡಿ) ಅಧಿನಿಯಮ 2011ನ್ನು ರಚಿಸಿದೆ. ಈ ತಿದ್ದುಪಡಿ ಅಧಿನಿಯಮವು 
ಅಧಿಕೃತವಾಗಿ ದಿನಾಂಕ: 04/05/2011 ರಂದು ಜಾರಿಗೆ ಬಂದಿರುತ್ತದೆ. 

ಈ ತಿದ್ದುಪಡಿ ಅಧಿನಿಯಮದ ಸೆಕ್ಟನ್‌-20ರಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ತನ್ನು ರಚಿಸುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಅದರನ್ವಯ, 
ಸರ್ಕಾರವು ಮೇಲೆ (4)ರಲ್ಲಿ ಓದಲಾದ ಆದೇಶದಲ್ಲಿ ಮಾನ್ಯ ಉನ್ನತ ಶಿಕ್ಷಣ, ಯೋಜನೆ, ಸಾಂಖ್ಯಿಕ, ಮುಜರಾಯಿ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ 
ತಂತ್ರಜ್ಞಾನ ಸಚಿವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ತನ್ನು ರಚಿಸಲಾಗಿರುತ್ತದೆ. 

ಪ್ರಸ್ತಾಪಿತ ತಿದ್ದುಪಡಿಯ ಅಧಿನಿಯಮ ಸೆಕ್ಟನ್‌-20ಎ ರಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ತು ನಿರ್ವಹಿಸಬೇಕಾದ ಅಧಿಕಾರ ಮತ್ತು 
ಪ್ರಕಾರ್ಯಗಳನ್ನು ಗೊತ್ತುಪಡಿಸಲಾಗಿರುತ್ತದೆ. 

ದಿನಾಂಕ: 30/08/2011 ರಂದು ರಾಜ್ಯ ಧಾರ್ಮಿಕ ಪರಿಷತ್ತಿನ ಸಭೆಯು, ಸದರಿ ಪರಿಷತ್ತಿನ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ 
ಸಭೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸುವ ಬಗ್ಗೆ ಸಮಾಲೋಚಿಸಲಾಯಿತು. ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು 
ಧರ್ಮಾದಾಯ ದತ್ತಿಗಳ (ತಿದ್ದುಪಡಿ) ಅಧಿನಿಯಮ, 2011ರ ಸೆಕ್ಷನ್‌-21ರ ಪ್ರಕಾರ, ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ಈ ಕೆಳಕಂಡ 


(೩೫೧೩) 


೩೫೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ 


ಭಾಗ-೧ 





ಸದಸ್ಯರನ್ನೊಳಗೊಂಡಂತೆ ರಚಿಸಲು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಲು ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಯಿತು (ಉಲ್ಲೇಖ-ಮೇಲೆ(5)ರಲ್ಲಿ 
ಓದಲಾದ ಸಭಾ ನಡವಳಿ): 















































3ನ ಹೆಸರು ಮತು ವಿಳಾಸ ಪದನಾಮ 
ಸಂಖ್ಯೆ ಣ್‌ 
I ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಅಧ್ಯಕ್ಷರು 
ಪದನಿಮಿತ್ತ 
2 ಧಾರ್ಮಿಕ ದತ್ತಿ ತಹಶೀಲ್ದಾರ್‌, ದಾವಣಗೆರೆ EASE 
ದ್‌್‌ 
ಆ ಬ ಬ ಚಟ ನೃ ಜಲ್ಲಾ 
ಕ ಡ ರಸ, .ಸಿ.ಸಿ ಕ್‌ ಹ್‌ ವ 
ದಾವಣಗೆರೆ ಜಿಲ್ಲೆ ನ್ಯಾಯಾಧೀಶರು, ಸದಸ್ಯರು 
ಶ್ರೀ ಕೆ.ಬಿ. ಶಂಕರನಾರಾಯಣ, 
4 ನಂ. 1757/3, “ಪರಿಮಳ', 16ನೇ ಅಡ್ಡರಸ್ತೆ, ಆಗಮ ಸದಸ್ಯರು 
ಆಂಜನೇಯ ಬಡಾವಣೆ, ದಾವಣಗೆರೆ ಜಿಲ್ಲೆ. 
ಶ್ರೀ ಚಿದಂಬರ ಶಾಸ್ತಿ, 
5 “ಆನಂದ ನಿಲಯ' ಕೋಟೆ, ಹರಿಹರ, ವೇದ ಸದಸ್ಯರು 
ದಾವಣಗೆರೆ ಜಿಲ್ಲೆ. 
ಶ್ರೀ ಸಿ. ಲಕ್ಷಣ ಬಿನ್‌ ಚನ್ನಬಸಪ, 
he) PY Ki ಬ ಇನನಿವಿನಾ 
6 ಹಳೇ ತಾಲ್ಲೂಕು ಕಛೇರಿ ರಸ್ತೆ ಜಗಳೂರು, ಜಾ ಗೆ 
ದಾವಣಗೆರೆ ಜಿಲ್ಲೆ. ಗ 
ಶ್ರೀಮತಿ ಯಶೋಧಮ್ಮ ಕೋಂ ಎಂ.ಎಸ್‌. ರಾಜಪ್ಪ, 
7 ಚಿಕ್ಕನಹಳ್ಳಿ ಹೊಸ ಬಡಾವಣೆ, ಆಂಜನೇಯ ದೇವಸ್ಥಾನದ ಹತ್ತಿರ, ಮಹಿಳಾ ಸದಸ್ಯರು 
ನಿಟುವಳ್ಳಿ, ದಾವಣಗೆರೆ ಜಿಲ್ಲೆ. 
ಡಾ: ಜಿತೇಂದ್ರ ಬಿಸಾಟಿ, 
8 ಬಿನ್‌ ನಾಗರಾಜು ಬಿಸಾಟಿ, ಕಡೇಮನೆ ಬೀದಿ, ಹೊನ್ನಾಳಿ, NE 
ದಾವಣಗೆರೆ ಜಿಲ್ಲೆ. ೫ 
ಶ್ರೀ ಕೆ.ಜಿ. ಗಿರೀಶ್‌, 
9 ವಕೀಲರು, ಪಿ.ಎಸ್‌. ನಿಜಲಿಂಗಪ್ಪ ಕಾಂಪೌಂಡ್‌ ನಾಯಕನ ಬೀದಿ, ಸಾಮಾನ್ಯ ಸದಸ್ಯರು 
ಚನ್ನಗಿರಿ, ದಾವಣಗೆರೆ ಜಿಲ್ಲೆ. 
ಶ್ರೀ ಶಂಕರನಾರಾಯಣ ಶಾಸ್ತಿ, 
10 ನಂ. 908, “ವನಶ್ರೀ” ಶಿವಕುಮಾರಸ್ವಾಮಿ ಬಡಾವಣೆ, ಸಾಮಾನ್ಯ ಸದಸ್ಯರು 
2ನೇ ಹಂತ, ದಾವಣಗೆರೆ ಜಿಲ್ಲೆ. 





ಈ ನಿರ್ಣಯವನ್ನು ಅನುಸರಿಸಿ, ಆಯುಕ್ತರು, ಹಿ೦ದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ, ಬೆಂಗಳೂರು 
ಇವರು ಮೇಲೆ(6) ರಲ್ಲಿ ಓದಲಾದ ಪತ್ರದಲ್ಲಿ, ದಿನಾಂಕ: 30/08/2011ರ೦ದು ನಡೆದ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸಭೆಯಲ್ಲಿ ತೆಗೆದುಕೊಂಡ 
ನಿರ್ಣಯದಂತೆ, ತಿದ್ದುಪಡಿ ಅಧಿನಿಯಮದ ಸೆಕ್ಷನ್‌-21 ರನ್ವಯ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸಬೇಕೆಂದು ಕೋರಿ 
ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಆಯುಕ್ತರು, ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ, ಬೆಂಗಳೂರು, ಇವರ ಪ್ರಸ್ತಾವನೆಯನ್ನು 
ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಂಇ 131 ಮುಸೇವಿ 2011(2) ಬೆಂಗಳೂರು, ದಿನಾಂಕ: 20/09/2011. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ಸಂಸ್ಥೆಗಳ (ತಿದ್ದುಪಡಿ) 
ಅಧಿನಿಯಮ, 2011ರ ಸೆಕ್ಷನ್‌-21ರನ್ವಯ ಈ ಕೆಳಕಂಡಂತೆ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರಚಿಸಿ 
ಸರ್ಕಾರವು ಆದೇಶಿಸಿದೆ:- 


ಕ್ರಮ 
ಸಂಖ್ಯೆ 





ಹೆಸರು ಮತ್ತು ವಿಳಾಸ ಪದನಾಮ 





I ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಅಧ್ಯಕ್ಷರು 
ಶ್ರೀ ಜೆ. ಚನ್ನವೀರಪ್ಪ, (ನಿವೃತ್ತ ನ್ಯಾಯಾಧೀಶರು), 

2 ನಂ. 3501, 3ನೇ ಮುಖ್ಯರಸ್ತೆ, ಎಂ.ಸಿ.ಸಿ 'ಬಿ' ಬ್ಲಾಕ್‌, 
ದಾವಣಗೆರೆ ಜಿಲ್ಲೆ. 

ಶ್ರೀ ಕೆ.ಬಿ. ಶಂಕರನಾರಾಯಣ, 

3 ನಂ. 1757/3, “ಪರಿಮಳ”, 16ನೇ ಅಡ್ಡರಸ್ತೆ 
ಆಂಜನೇಯ ಬಡಾವಣೆ, ದಾವಣಗೆರೆ ಜಿಲ್ಲೆ. 





ನಿವೃತ್ತ ಜಿಲ್ಲಾ 
ನ್ಯಾಯಾಧೀಶರು, ಸದಸ್ಯರು 





ಆಗಮ ಸದಸ್ಯರು 

















ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೧೫ 








ಶ್ರೀ ಚಿದಂಬರ ಶಾಸ್ತಿ, 
4 | "ಆನಂದ ನಿಲಯ' ಕೋಟೆ, ಹರಿಹರ, ವೇದ ಸದಸ್ಯರು 
ದಾವಣಗೆರೆ ಜಿಲ್ಲೆ. 

ಶ್ರೀ ಸಿ. ಲಕ್ಷ್ಮಣ ಬಿನ್‌ ಚನ್ನಬಸಪ್ಪ, 

5 ಹಳೇ ತಾಲ್ಲೂಕು ಕಛೇರಿ ರಸ್ತೆ ಜಗಳೂರು, 





ಪರಿಶಿಷ್ಟ ಜಾತಿ/ವರ್ಗ 
ಸ 





ಹಾ 
ದಾವಣಗೆರೆ ಜಿಲ್ಲೆ. ಥಸ್ಯರು 
ಶ್ರೀಮತಿ ಯಶೋಧಮ್ಮ ಕೋಂ ಎಂ.ಎಸ್‌. ರಾಜಪ್ಪ, 

6 ಚಿಕ್ಕನಹಳ್ಳಿ ಹೊಸ ಬಡಾವಣೆ, ಆಂಜನೇಯ ದೇವಸ್ಥಾನದ ಹತ್ತಿರ, ಮಹಿಳಾ ಸದಸ್ಯರು 


ನಿಟುವಳ್ತಿ, ದಾವಣಗೆರೆ ಜಿಲ್ಲೆ. 





ಡಾ: ಜಿತೇಂದ್ರ ಬಿಸಾಟಿ, 





7 ಬಿನ್‌ ನಾಗರಾಜು ಬಿಸಾಟಿ, ಕಡೇಮನೆ ಬೀದಿ, ಹೊನ್ನಾಳಿ, SE 
ದಾವಣಗೆರೆ ಜಿಲ್ಲೆ. 1 
ಶ್ರೀ ಕೆ.ಜಿ. ಗಿರೀಶ್‌, 

8 ವಕೀಲರು, ಪಿ.ಎಸ್‌. ನಿಜಲಿಂಗಪ್ಪ ಕಾಂಪೌಂಡ್‌ ನಾಯಕನ ಬೀದಿ, ಸಾಮಾನ್ಯ ಸದಸ್ಯರು 


ಚನ್ನಗಿರಿ, ದಾವಣಗೆರೆ ಜಿಲ್ಲೆ. 

ಶ್ರೀ ಶಂಕರನಾರಾಯಣ ಶಾಸ್ತಿ, 
9 | ನಂ. 908 “ವನಶ್ರೀ” ಶಿವಕುಮಾರಸ್ವಾಮಿ ಬಡಾವಣೆ, ಸಾಮಾನ್ಯ ಸದಸ್ಯರು 
2ನೇ ಹಂತ, ದಾವಣಗೆರೆ ಜಿಲ್ಲೆ. 








ಪದನಿಮಿತ್ತ 

ಕಾರ್ಯದರ್ಶಿಗಳು 

ಈ ಆದೇಶದಲ್ಲಿ ರಚಿಸಲ್ಪಟ್ಟ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಅವಧಿಯು ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ; ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆವಿಗೆ ಅಸ್ಥಿತ್ವದಲ್ಲಿರುತ್ತದೆ. 

ಈ ಪರಿಷತ್ತು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ (ತಿದ್ದುಪಡಿ) ಅಧಿನಿಯಮ, 2011ರ ಸೆಕ್ಷನ್‌ 21ಎ ರಲ್ಲಿ 
ವಿಹಿತಗೊಳಿಸಿರುವ ಕರ್ತವ್ಯ ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಉಮಾಪತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 2441 ಕಂದಾಯ ಇಲಾಖೆ (ಮುಜರಾಯಿ) 


10 ಧಾರ್ಮಿಕ ದತ್ತಿ ತಹಶೀಲ್ದಾರ್‌, ದಾವಣಗೆರೆ 

















ಕಂದಾಯ ಸಚಿವಾಲಯ 
ವಿಷಯ : ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ (ತಿದ್ದುಪಡಿ) ಅಧಿನಿಯಮ, 2011ರ 
ಸೆಕ್ಷನ್‌ 21 ರನ್ವಯ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸುವ ಬಗ್ಗೆ. 

ಓದಲಾಗಿದೆ: 1 ಸರ್ಕಾರದ ಅಧಿಸೂಚನೆ ಸಂಖ್ಯೆ; ಲಾ 112 ಎಲ್‌ಜಿಎನ್‌ 81 ದಿನಾಂಕ: 02/1/2001. 

2. ಸರ್ಕಾರದ ಅಧಿಸೂಚನೆ ಸಂಖ್ಯೆ; ಕಂಇ 172 ಮುಸೇವಿ 2001, ದಿನಾಂಕ: 30/04/2003. 

3. ಸರ್ಕಾರದ ಅಧಿಸೂಚನೆ ಸಂಖ್ಯೆ; ಸಂವ್ಯಶಾಇ 06 ಶಾಸನ 2011, ದಿನಾ೦ಕ: 04/05/2011. 

4. ಸರ್ಕಾರದ ಆದೇಶ ಸಂಖ್ಯೆ ಕಂಇ 79 ಮುಸೇವಿ 2011, ದಿನಾಂಕ: 13/07/2011. 

5. ರಾಜ್ಯ ಧಾರ್ಮಿಕ ಪರಿಷತ್ತಿನ ಸಭಾ ನಡವಳಿ ದಿನಾಂಕ: 30/08/2011. 

6. ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಇಲಾಖೆ, 
ಬೆಂಗಳೂರು ಇವರ ಪತ್ರ ಸಂಖ್ಯೆ: ಎಡಿಎ೦ 8 ಸಿಆರ್‌ 136/2011-12, ದಿನಾಂಕ: 
08/09/2011. 

ಪ್ರಸ್ತಾವನೆ : 

ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ವ್ಯವಸ್ಥಾಪನ ಮತ್ತು ಆಡಳಿತಕ್ಕೆ ಉತ್ತಮ ಉಪಬಂಧ ಕಲ್ಲಿಸಲು 
ಸರ್ಕಾರವು ಮೇಲೆ (1ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ 
1997ನ್ನು ಪ್ರಕಟಿಸಿದೆ. 

ಈ ಅಧಿನಿಯಮಕ್ಕೆ ಪೂರಕವಾಗಿ ಸರ್ಕಾರವು ಮೇಲೆ(2)ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು 
ಧರ್ಮಾದಾಯ ದತ್ತಿಗಳ ನಿಯಮಗಳು, 2002ನ್ನು ರಚಿಸಲಾಗಿರುತ್ತದೆ. ಈ ನಿಯಮವು ಅಧಿಕೃತವಾಗಿ ದಿನಾಂಕ: 01/05/2003ರಂದು ಜಾರಿಗೆ 
ಬಂದಿರುತ್ತದೆ. 

ಈ ಅಧಿನಿಯಮಕ್ಕೆ ಮತ್ತಷ್ಟು ತಿದ್ದುಪಡಿಯನ್ನು ತರಲು ಸರ್ಕಾರವು ನಿರ್ಧರಿಸಿ, ಮೇಲೆ (3)ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ, ಕರ್ನಾಟಕ 
ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ (ತಿದ್ದುಪಡಿ) ಅಧಿನಿಯಮ 2011ನ್ನು ರಚಿಸಿದೆ. ಈ ತಿದ್ದುಪಡಿ ಅಧಿನಿಯಮವು 
ಅಧಿಕೃತವಾಗಿ ದಿನಾಂಕ: 04/05/2011 ರಂದು ಜಾರಿಗೆ ಬಂದಿರುತ್ತದೆ. 


೩೫೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಈ ತಿದ್ದುಪಡಿ ಅಧಿನಿಯಮದ ಸೆಕ್ಟನ್‌-20ರಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ತನ್ನು ರಚಿಸುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಅದರನ್ವಯ, 
ಸರ್ಕಾರವು ಮೇಲೆ (4)ರಲ್ಲಿ ಓದಲಾದ ಆದೇಶದಲ್ಲಿ ಮಾನ್ಯ ಉನ್ನತ ಶಿಕ್ಷಣ, ಯೋಜನೆ, ಸಾ೦ಖ್ಯಿಕ, ಮುಜರಾಯಿ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ 
ತಂತ್ರಜ್ಞಾನ ಸಚಿವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ತನ್ನು ರಚಿಸಲಾಗಿರುತ್ತದೆ. 

ಪ್ರಸ್ತಾಪಿತ ತಿದ್ದುಪಡಿಯ ಅಧಿನಿಯಮ ಸೆಕ್ಟನ್‌-20ಎ ರಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ತು ನಿರ್ವಹಿಸಬೇಕಾದ ಅಧಿಕಾರ ಮತ್ತು 
ಪ್ರಕಾರ್ಯಗಳನ್ನು ಗೊತ್ತುಪಡಿಸಲಾಗಿರುತ್ತದೆ. 

ದಿನಾಂಕ: 30/08/2011 ರಂದು ರಾಜ್ಯ ಧಾರ್ಮಿಕ ಪರಿಷತ್ತಿನ ಸಭೆಯು, ಸದರಿ ಪರಿಷತ್ತಿನ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ 
ಸಭೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸುವ ಬಗ್ಗೆ ಸಮಾಲೋಚಿಸಲಾಯಿತು. ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು 
ಧರ್ಮಾದಾಯ ದತ್ತಿಗಳ (ತಿದ್ದುಪಡಿ) ಅಧಿನಿಯಮ, 2011ರ ಸೆಕ್ಷನ್‌-21ರ ಪ್ರಕಾರ, ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ಈ ಕೆಳಕಂಡ 
ಸದಸ್ಯರನ್ನೊಳಗೊಂಡಂತೆ ರಚಿಸಲು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಲು ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಯಿತು (ಉಲ್ಲೇಖ-ಮೇಲೆ(5)ರಲ್ಲಿ 
ಓದಲಾದ ಸಭಾ ನಡವಳಿ): 














ಕ್ರಮ ಹೆಸರು ಮತ್ತು ವಿಳಾಸ ಪದನಾಮ 
ಸಂಖ್ಯೆ ಜು 
I ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಅಧ್ಯಕ್ಷರು 
ದ್‌ 
2 | ಧಾರ್ಮಿಕ ದತ್ತಿ ತಹಶೀಲ್ದಾರ್‌, ಶಿವಮೊಗ್ಗ ಮ 
Sk ನಿವೃತ್ತ ಜಿಲ್ಲಾ 
ಲವ ದ 


3 | (ನಿವೃತ್ತ ನ್ಯಾಯಾಧೀಶರು) 
ಗೋಪಾಲಗೌಡ ಬಡಾವಣೆ ಮುಖ್ತರಸ್ತೆ ಶಿವಮೊಗ್ಗ ಜಿಲ್ಲೆ. 


4 ಶ್ರೀ ರೇಣುಕಾರಾಧ್ಯ, ಉಪನ್ಯಾಸಕರು, ಚೆಕ್ಕಿನ ಕಲ್ಮಠ, ಶಿವಮೊಗ್ಗ ಆಗಮ ಸದಸ್ಯರು 


ನ್ಯಾಯಾಧೀಶರು, ಸದಸ್ಯರು 








ಶ್ರೀ ಅ.ಪ. ರಾಮಭಟ್ಟ, 
ಆ 


ಸರು 
ಅರ್ಚಕರು, ಗಣಪತಿ ದೇವಸ್ಥಾನ, ರವೀಂದ್ರ ನಗರ, ಶಿವಮೊಗ್ಗ ಯು ತ 














6 ಶ್ರೀ ಶಾ೦ತಪ್ಪ ಬಿನ್‌ ಹುಚ್ಚರಾಯಪ್ಪ, ಪರಿಶಿಷ್ಟ ಜಾತಿ/ವರ್ಗ 
ಪುನೇದಹಳ್ಳಿ, ಸಂಡ ಅಂಚೆ, ಶಿಕಾರಿಪುರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. ಸದಸ್ಯರು 
ಶ್ರೀಮತಿ ರಂಜನಿ ಕೋಂ ಎಸ್‌. ದತ್ತಾತ್ರಿ 
ಮ್‌ ff per 

( “ಆಶ್ರಿತ' 1ನೇ ಕ್ರಾಸ್‌, 60 ಅಡಿ ರಸ್ತೆ, ವಿನೋಬನಗರ, ಶಿವಮೊಗ್ಗ. ಸು ಯ 

A ಶ್ರೀ ರಮೇಶ್‌ ಬಾಬು, ಹಿಂದುಳಿದ ವರ್ಗದ 
ಗಾಂಧಿನಗರ, ಭಾರತ್‌ ಗ್ಹಾಸ್‌ ಹಿಂಭಾಗ, ಶಿವಮೊಗ್ಗ. ಸದಸ್ನರು 

9 ಶ್ರೀ ನವೀನ್‌, 


ಸಗ 
ಹೆದ್ದೂರು ಅಂಚೆ, ತೀರ್ಥಹಳ್ಳಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. ಬ ಬಟ 


ಶ್ರೀ ಬಂಗಾರಪ್ಪ ಗೌಡ, 
ಕಮರೂರು, ಜಡೆ ಹೋಬಳಿ, ಸೊರಬ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 





10 ಸಾಮಾನ್ಯ ಸದಸ್ಯರು 

















ಈ ನಿರ್ಣಯವನ್ನು ಅನುಸರಿಸಿ, ಆಯುಕ್ತರು, ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ, 
ಬೆಂಗಳೂರು ಇವರು ಮೇಲೆ(6) ರಲ್ಲಿ ಓದಲಾದ ಪತ್ರದಲ್ಲಿ, ದಿನಾಂಕ: 30/08/2011ರಂದು ನಡೆದ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸಭೆಯಲ್ಲಿ 
ತೆಗೆದುಕೊಂಡ ನಿರ್ಣಯದಂತೆ, ತಿದ್ದುಪಡಿ ಅಧಿನಿಯಮದ ಸೆಕ್ಷನ್‌-21 ರನ್ವಯ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸಬೇಕೆಂದು 
ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ, ಬೆಂಗಳೂರು, ಇವರ ಪ್ರಸ್ತಾವನೆಯನ್ನು 
ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಂಇ 131 ಮುಸೇವಿ 2011(1) ಬೆಂಗಳೂರು, ದಿನಾಂಕ: 20/09/2011. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ಸಂಸ್ಥೆಗಳ (ತಿದ್ದುಪಡಿ) 
ಅಧಿನಿಯಮ, 2011ರ ಸೆಕ್ಷನ್‌-21ರನ್ವಯ ಈ ಕೆಳಕ೦ಡಂತೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರಚಿಸಿ 
ಸರ್ಕಾರವು ಆದೇಶಿಸಿದೆ:- 























ಹ ಹೆಸರು ಮತ್ತು ವಿಳಾಸ ಪದನಾಮ 
ಸಂಖ್ಯೆ ಣೌ 
1 ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಅಧ್ಯಕ್ಷರು 
ಶ್ರೀ ಸುರೇಶ್‌, 
ನಿವೃತ್ತ ಜಿಲ್ಲಾ 
2 | (ನಿವೃತ್ತ ನ್ಯಾಯಾಧೀಶರು) ತ ಬಜ 
ಗೋಪಾಲಗೌಡ ಬಡಾವಣೆ ಮುಖ್ಯರಸ್ತೆ, ಶಿವಮೊಗ್ಗ ಜಿಲ್ಲೆ ಪ.ಸ ಬಸ ಜಿ 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೧೭ 








3 ಶ್ರೀ ರೇಣುಕಾರಾಧ್ಯ, ಉಪನ್ಯಾಸಕರು, ಚೆಕ್ಕಿನ ಕಲ್ಮಠ, ಶಿವಮೊಗ್ಗ ಆಗಮ ಸದಸ್ಯರು 





ಶ್ರೀ ಅ.ಪ. ರಾಮಭಟ್ಟ, 

ಅರ್ಚಕರು, ಗಣಪತಿ ದೇವಸ್ಥಾನ, ರವೀಂದ್ರ ನಗರ, ಶಿವಮೊಗ್ಗ. 
ಶ್ರೀ ಶಾಂತಪ್ಪ ಬಿನ್‌ ಹುಚ್ಚರಾಯಪ್ಪ, ಪರಿಶಿಷ್ಟ ಜಾತಿ/ವರ್ಗ 
ಪುನೇದಹಳ್ಳಿ, ಸಂಡ ಅಂಚೆ, ಶಿಕಾರಿಪುರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. ಸದಸ್ನರು 
ಶ್ರೀಮತಿ ರಂಜನಿ ಕೋಂ ಎಸ್‌. ದತ್ತಾತ್ರಿ, 

“ಆಶ್ರಿತ' 1ನೇ ಕ್ರಾಸ್‌, 60 ಅಡಿ ರಸ್ತೆ ವಿನೋಬನಗರ, ಶಿವಮೊಗ್ಗ. 


ವೇದ ಸದಸ್ಯರು 








ಮಹಿಳಾ ಸದಸ್ಯರು 








4 ಶ್ರೀ ರಮೇಶ್‌ ಬಾಬು, ಹಿಂದುಳಿದ ವರ್ಗದ 
ಗಾಂಧಿನಗರ, ಭಾರತ್‌ ಗ್ವಾಸ್‌ ಹಿಂಭಾಗ, ಶಿವಮೊಗ್ಗ. ಸದಸ್ನರು 
ಶ್ರೀ ನವೀನ್‌, 


ಸಾಮಾನ್ಯ ಸದಸ್ಕರು 
ಹೆದ್ದೂರು ಅಂಚೆ, ತೀರ್ಥಹಳ್ಳಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. ತ 


ಶ್ರೀ ಬಂಗಾರಪ್ಪ ಗೌಡ, 
ಕಮರೂರು, ಜಡೆ ಹೋಬಳಿ, ಸೊರಬ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 





ಸಾಮಾನ್ಯ ಸದಸ್ಯರು 





ಪದನಿಮಿತ್ತ 

ಕಾರ್ಯದರ್ಶಿಗಳು 

ಈ ಆದೇಶದಲ್ಲಿ ರಚಿಸಲ್ಪಟ್ಟ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಅವಧಿಯು ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ; ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆವಿಗೆ ಅಸ್ಥಿತ್ವದಲ್ಲಿರುತ್ತದೆ. 

ಈ ಪರಿಷತ್ತು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ (ತಿದ್ದುಪಡಿ) ಅಧಿನಿಯಮ, 2011ರ ಸೆಕ್ಷನ್‌ 21ಎ ರಲ್ಲಿ 
ವಿಹಿತಗೊಳಿಸಿರುವ ಕರ್ತವ್ಯ ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಉಮಾಪತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 2442 ಕಂದಾಯ ಇಲಾಖೆ (ಮುಜರಾಯಿ) 


ಕಂದಾಯ ಸಚಿವಾಲಯ 
ವಿಷಯ : ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ (ತಿದ್ದುಪಡಿ) ಅಧಿನಿಯಮ, 2011ರ 
ಸೆಕ್ಷನ್‌ 21 ರನ್ವಯ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸುವ ಬಗ್ಗೆ. 
1 ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಲಾ 112 ಎಲ್‌ಜಿಎನ್‌ 81, ದಿನಾ೦ಕ 02-11-2001. 
2. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 172 ಮುಸೇವಿ 2001, ದಿನಾ೦ಕ 30-04-2003. 
3. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕ ಸಂವ್ಯಶಾಇ 06 ಶಾಸನ 2011, ದಿನಾ೦ಕ 04-05-2011. 
4... ಸರ್ಕಾರದ ಆದೇಶ ಸಂಖ್ಯೆ : ಕಂಇ 79 ಮುಸೇವಿ 2011, ದಿನಾಂಕ 13-07-2011. 
5 
6 


10 ಧಾರ್ಮಿಕ ದತ್ತಿ ತಹಶೀಲ್ದಾರ್‌, ಶಿವಮೊಗ್ಗ 

















ಓದಲಾಗಿದೆ : 


ರಾಜ್ಯ ಧಾರ್ಮಿಕ ಪರಿಷತ್ತಿನ ಸಭಾ ನಡವಳಿ ದಿನಾಂಕ 30-08-2011. 
ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಇಲಾಖೆ, ಬೆಂಗಳೂರು ಇವರ ಪತ್ರ 
ಸಂಖ್ಯೆ : ಎಡಿಎ೦ 8 ಸಿಆರ್‌ 136/2011-12, ದಿನಾಂಕ 08-09-2011. 

ಪ್ರಸ್ತಾವನೆ : 

ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ವ್ಯವಸ್ಥಾಪನ ಮತ್ತು ಆಡಳಿತಕ್ಕೆ ಉತ್ತಮ ಉಪಬಂಧ ಕಲ್ಪಿಸಲು 
ಸರ್ಕಾರವು ಮೇಲೆ (1ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ 
1997 ನ್ನು ಪ್ರಕಟಿಸಿದೆ. 

ಈ ಅಧಿನಿಯಮಕ್ಕೆ ಪೂರಕವಾಗಿ ಸರ್ಕಾರವು ಮೇಲೆ (2)ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು 
ಮತ್ತು ಧರ್ಮಾದಾಯ ದತ್ತಿಗಳ ನಿಯಮಗಳು, 2002ನ್ನು ರಚಿಸಲಾಗಿರುತ್ತದೆ. ಈ ನಿಯಮವು ಅಧಿಕೃತವಾಗಿ ದಿನಾಂಕ 01-05-2003 ರಂದು ಜಾರಿಗೆ 
ಬಂದಿರುತ್ತದೆ. 

ಈ ಅಧಿನಿಯಮಕ್ಕೆ ಮತ್ತಷ್ಟು ತಿದ್ದುಪಡಿಯನ್ನು ತರಲು ಸರ್ಕಾರವು ನಿರ್ಧರಿಸಿ, ಮೇಲೆ (3) ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಕರ್ನಾಟಕ 
ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ (ತಿದ್ದುಪಡಿ) ಅಧಿನಿಯಮ 201 ನ್ನು ರಚಿಸಿದೆ. ಈ ತಿದ್ದುಪಡಿ ಅಧಿನಿಯಮವು 
ಅಧಿಕೃತವಾಗಿ ದಿನಾಂಕ 04-05-2011 ರಂದು ಜಾರಿಗೆ ಬಂದಿರುತ್ತದೆ. 

ಈ ತಿದ್ದುಪಡಿ ಅಧಿನಿಯಮದ ಸೆಕ್ಷನ್‌-20ರಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ತನ್ನು ರಚಿಸುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಅದರನ್ವಯ, 
ಸರ್ಕಾರವು ಮೇಲೆ (4)ರಲ್ಲಿ ಓದಲಾದ ಆದೇಶದಲ್ಲಿ ಮಾನ್ಯ ಉನ್ನತ ಶಿಕ್ಷಣ, ಯೋಜನೆ, ಸಾಂಖ್ಯಿಕ, ಮುಜರಾಯಿ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ 
ತಂತ್ರಜ್ಞಾನ ಸಚಿವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ತನ್ನು ರಚಿಸಲಾಗಿರುತ್ತದೆ. 


೩೫೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ 


ಭಾಗ-೧ 





ಪ್ರಸ್ತಾಪಿತ ತಿದ್ದುಪಡಿಯ ಅಧಿನಿಯಮ 


ಪ್ರಕಾರ್ಯಗಳನ್ನು ಗೊತ್ತುಪಡಿಸಲಾಗಿರುತ್ತದೆ. 


೮. ೩೬೬ 


ಸದಸ್ಯ 


ಶ್ರ 


ದಿನಾಂಕ 30-08-2011 ರಂದು ರಾಜ್ಯ ಧಾರ್ಮಿಕ ಪರಿಷತ್ತಿನ ಸಭೆಯು, 


ವ. 1 


ಓದಲಾದ ಸಭಾ ನಡವಳಿ); 


ಸದರಿ ಪರಿಷತ್ತಿನ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ 


ಸೆಕ್ಟನ್‌-20ಎ ರಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ತು ನಿರ್ವಹಿಸಬೇಕಾದ ಅಧಿಕಾರ ಮತ್ತು 


"ಎ ನು 






































ಕ್ರ ಸಂ. ಹೆಸರು ಮತ್ತು ವಿಳಾಸ ಪದನಾಮ 

1 ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಧ್ವಕ್ಷರು 
ಸಹಾಯಕ ಆಯುಕರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತು ಧರ್ಮಾದಾಯ ದತಿಗಳ 

2 ಈ ಇ ವೌ ಜ್‌ ಪದನಿಮಿತ್ತ ಕಾರ್ಯದರ್ಶಿಗಳು 
ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ತ 

4 ಶ್ರೀ ಎಂ. ಶ್ಯಾಮ ಭಟ್‌, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, “ಚೇತನಾ ನಿಲಯ” ದೇರಲಕಟ್ಟೆ, | ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, 
ಮಂಗಳೂರು-575 018 ಸದಸ್ತರು 
ಶ್ರೀ ನಾಗರಾಜ ಭಟ್‌, ಪುರೋಹಿತ, “ೇಶವ ಕೃಪಾ' ವಿದ್ಯಾನಗರ, ಹಳ್ಳಿಗೇಟ್‌, ಸುಳ್ಯ ತಾಲ್ಲೂಕು, 

4 ನ ಕ ರಿ ಈ ಆಗಮ ಸದಸ್ತ 
ದಕ್ಷಿಣ_ಕನ್ನಡ ಜಿಲ್ಲೆ ಚ 
ಶ್ರೀ ಸೋಂದ ಭಾಸ್ಕರ್‌ ಭಟ್‌, "ಈಶಾವಾಸ್ಕಂ' ಅಜಾರು, ಕಟೀಲು ಅಂಚೆ, ಮಂಗಳೂರು 

5 ಚ ವೇದ ಸದಸ್ನರು 
ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ § 
ಶ್ರೀ ಕೃಷ್ಣಪ್ಪ ದೇರೆಬೈಲು, ಹೋಲಿ ಫ್ಯಾಮಿಲಿ, ಹಿರಿಯ ಪ್ರಾಥಮಿಕ ಶಾಲೆ ಎದುರು, ದೇರೆಬೈಲು, 

6 ಲು ಥು ಪರಿಶಿಷ್ಟ ಜಾತಿ/ವರ್ಗ ಸದಸ್ತರು 
ಮಂಗಳೂರು-575006 ಜ್ಜ ೨ 
ಶ್ರೀಮತಿ ಆಶಾ ಪ್ರಸಾದ್‌ ಕೋಂ ಪ್ರಸಾದ್‌ ಕುಮಾರ್‌ ಜಿ, ಮನುಶ್ರೀ ಅಜಿಬೆಟ್ಟು, 

7 ಸ್‌ ಡ್‌್‌ ಹ ಮಹಿಳಾ ಸದಸ್ತರು 
ಜೋಡುಮಾರ್ಗ ಅಂಚೆ, ಬಂಟ್ವಾಳ ತಾಲ್ತೂಕು | 
ಶ್ರೀ ಕೆ.ಟಿ. ಸುವರ್ಣ, ಬಿನ್‌ ದಿ: ಕೆ. ಶಿವಪ್ಪ ಪೂಜಾರಿ, "ಅನ್ನಪೂರ್ಣೇಶ್ವರಿ ಕೃಪಾ' ಎ.ಆರ್‌.ಸಿ. 

8 ಈ el ಧು ಹಿಂದುಳಿದ ವರ್ಗ ಸದಸ್ತರು 
ರಸ್ತೆ ತೊಕ್ತೂಟ್ಟು, ಉಳ್ಳಾಲ ಅಂಚೆ, ಮಂಗಳೂರು 2 
ಶ್ರೀ ನನ್ಯ ಅಚ್ಚುತ್ತ ಮೂಡಿತ್ತಾಯ, "ಅನನ್ಯ' ಮುಡ್ನೂರು ಗ್ರಾಮ, ಅಂಚೆ ಕಾವು, ಪುತ್ತೂರು 

9 ರ್‌ ಹ ಮ ಠಿ ಮ ಸಾಮಾನ್ನ ಸದಸ್ತರು 
ತಾಲ್ತೂಕು § 2 

10 ಶ್ರೀ ಎಂ. ವಿಶ್ವನಾಥ ಆಚಾರ್‌, "ಶಿವಾನುಗಹ' ಕದ್ರಿ ದೇವಸ್ತಾನ ರಸ್ತೆ ಮಂಗಳೂರು-575904 ಸಾಮಾನ್ನ ಸದಸ್ತರು 











ನಡೆಯಿತು. ಈ 
ನೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸುವ ಬಗ್ಗೆ ಸಮಾಲೋಚಿಸಲಾಯಿತು. ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು 
ರ್ಮಾದಾಯ ದತ್ತಿಗಳ (ತಿದ್ದುಪಡಿ) ಅಧಿನಿಯಮ 2011ರ ಸೆಕ್ಷನ್‌-21ರ ಪ್ರಕಾರ, ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ಈ ಕೆಳಕಂಡ 
ರನ್ನೊಳಗೊಂಡಂತೆ ರಚಿಸಲು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಲು ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಯಿತು (ಉಲ್ಲೇಖ-ಮೇಲೆ (50ರಲ್ಲಿ 





ಈ ನಿರ್ಣಯವನ್ನು ಅನುಸರಿಸಿ, ಆಯುಕ್ತರು, ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ, 
ಬೆಂಗಳೂರು ಇವರು ಮೇಲೆ (6) ರಲ್ಲಿ ಓದಲಾದ ಪತ್ರದಲ್ಲಿ, ದಿನಾಂಕ 30-08-2011 ರಂದು ನಡೆದ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸಭೆಯಲ್ಲಿ 
ತೆಗೆದುಕೊಂಡ ನಿರ್ಣಯದಂತೆ, ತಿದ್ದುಪಡಿ ಅಧಿನಿಯಮದ ಸೆಕ್ಷನ್‌-21ರನ್ವಯ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸಬೇಕೆಂದು 
ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆಯನ್ನು 


ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 131 ಮುಸೇವಿ 2011, ಬೆಂಗಳೂರು, ದಿನಾಂಕ 20ನೇ ಸೆಪ್ಟೆಂಬರ್‌ 2011 


ಪ್ರಸಾವನೆಯಲ್ಲಿ 


ಅಜ ನು 


ರಚಿಸಿ ಸರ್ಕಾರವು ಆದೇಶಿಸಿದೆ :- 


ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ಸಂಸ್ಥೆಗಳ (ತಿದ್ದುಪಡಿ) 
ಅಧಿನಿಯಮ 2011ರ ಸೆಕ್ಟನ್‌-21ರನ್ವಯ ಈ ಕೆಳಕಂಡಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 


























ಕ್ರ ಸಂ. ಹೆಸರು ಮತ್ತು ವಿಳಾಸ ಪದನಾಮ 

1 ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಧ್ವಕ್ಷರು 

ಕ ಶ್ರೀ ಎಂ. ಶ್ಯಾಮ ಭಟ್‌, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, “ಚೇತನಾ ನಿಲಯ” ದೇರಲಕಟ್ಟೆ, | ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, 
ಮಂಗಳೂರು-575 018 ಸದಸ್ನರು 
ಶ್ರೀ ನಾಗರಾಜ ಭಟ್‌, ಪುರೋಹಿತ, “ಕೇಶವ ಕೃಪಾ” ವಿದ್ಯಾನಗರ, ಹಳ್ಳಿಗೇಟ್‌, ಸುಳ್ಯ ತಾಲ್ಲೂಕು, 

3 ೨ ಜ್‌ ಆಗಮ ಸದಸ 
ದಕ್ಷಿಣ ಕನ್ನಡ ಜಿಲ್ಲೆ § 
ಶ್ರೀ ಸೋಂದ ಭಾಸರ್‌ ಭಟ್‌, “ಈಶಾವಾಸ್ನಂ' ಅಜಾರು, ಕಟೀಲು ಅಂಚೆ, ಮಂಗಳೂರು 

4 ಪ ಈ ೨ ವೇದ ಸದಸ್ತರು 
ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ § 
ಶ್ರೀ ಕೃಷ್ಣಪ್ಪ ದೇರೆಬೈಲು, ಹೋಲಿ ಫ್ಯಾಮಿಲಿ, ಹಿರಿಯ ಪ್ರಾಥಮಿಕ ಶಾಲೆ ಎದುರು, ದೇರೆಬೈಲು, 

5 ಈ ಶೆ ಪರಿಶಿಷ್ಟ ಜಾತಿ/ವರ್ಗ ಸದಸ್ಮರು 
ಮಂಗಳೂರು-575006 `ಸ ಠಿ 
ಶ್ರೀಮತಿ ಆಶಾ ಪ್ರಸಾದ್‌ ಕೋಂ ಪ್ರಸಾದ್‌ ಕುಮಾರ್‌ ಜಿ, ಮನುಶ್ರೀ ಅಜಿಬೆಟ್ಟು, 

6 x ವ ಜ್‌" ಮಹಿಳಾ ಸದಸ್ಮರು 
ಜೋಡುಮಾರ್ಗ ಅಂಚೆ, ಬಂಟ್ವಾಳ ತಾಲ್ಲೂಕು ಶೆ 














ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೧೯ 








ಶ್ರೀ ಕೆ.ಟಿ. ಸುವರ್ಣ, ಬಿನ್‌ ದಿ: ಕೆ. ಶಿವಪ್ಪ ಪೂಜಾರಿ, "ಅನ್ನಪೂರ್ಣೇಶ್ವರಿ ಕೃಪಾ' ಎ.ಆರ್‌.ಸಿ. 








i] ಹಿಂದುಳಿದ ವರ್ಗ ಸದಸ್ಮರು 
ರಸ್ತೆ ತೊಕ್ತೂಟ್ಟು, ಉಳ್ಳಾಲ ಅಂಚೆ, ಮಂಗಳೂರು ಈ 
ಶ್ರೀ ನನ್ನ ಅಚ್ಚುತ್ತ ಮೂಡಿತ್ತಾಯ, “ಅನನ್ನ' ಮುಡ್ಡೂರು ಗ್ರಾಮ, ಅಂಚೆ ಕಾವು, ಪುತ್ತೂರು 

ನನ್ಯ ಸ ಸ್ಯ ಬ ಲ ೨ ಸಾಮಾನ್ನ ಸದಸ್ತರು 
ತಾಲ್ಲೂಕು EN 

9 ಶ್ರೀ ಎಂ. ವಿಶ್ವನಾಥ ಆಚಾರ್‌, "ಶಿವಾನುಗಹ' ಕದ್ರಿ ದೇವಸ್ತಾನ ರಸ್ತೆ ಮ೦ಗಳೂರು-575904 ಸಾಮಾನ್ನ ಸದಸ್ತರು 








ಸಹಾಯಕ ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ 
ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ 


10 ಪದನಿಮಿತ್ತ ಕಾರ್ಯದರ್ಶಿಗಳು 














ಈ ಆದೇಶದಲ್ಲಿ ರಚಿಸಲ್ಪಟ್ಟ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಅವಧಿಯು ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ; ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆವಿಗೆ ಅಸ್ಥಿತ್ವದಲ್ಲಿರುತ್ತದೆ. 

ಈ ಪರಿಷತ್ತು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ (ತಿದ್ದುಪಡಿ) ಅಧಿನಿಯಮ 2011ರ ಸೆಕ್ಟನ್‌-21ಎ ರಲ್ಲಿ 
ವಿಹಿತಗೊಳಿಸಿರುವ ಕರ್ತವ್ಯ ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಉಮಾಪತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಪಿ.ಆರ್‌.ನಂ. 2443 ಕಂದಾಯ ಇಲಾಖೆ (ಮುಜರಾಯಿ). 


ಕಂದಾಯ ಸಚಿವಾಲಯ 
ವಿಷಯ : ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಕಾರ್ಯಪಡೆ ವರದಿ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದ ದಿನಾ೦ಕ 20-07-2011ರ ನಡವಳಿ. 

ಪ್ರಸ್ತಾವನೆ 2 

ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರು ಸರ್ಕಾರಿ ಜಮೀನಿನ ರಕ್ಷಣೆ ಬಗ್ಗೆ ಟಾಸ್ಕ್‌ ಫೋರ್ಸ್‌ ಮಾಡಿರುವ ಶಿಫಾರಸ್ಸುಗಳನ್ನು 
ಪರಿಗಣಿಸಿ, ಅದರ ಶಿಫಾರಸ್ಸುಗಳಂತೆ ಸರ್ಕಾರಿ ಜಮೀನಿನ ಅತಿಕ್ರಮಣವನ್ನು ತೆರವುಗೊಳಿಸಿ, ಸರ್ಕಾರಿ ಜಮೀನನ್ನು ರಕ್ಷಣೆ ಮಾಡುವ ಸಂಬಂಧವಾಗಿ 
ಸಲಹೆ ಸೂಚನೆ ನೀಡುವ ಸಲುವಾಗಿ ಸಂಬ೦ಧಪಟ್ಟ ಅಧಿಕಾರಿಗಳೊಂದಿಗೆ ದಿನಾ೦ಕ 20-07-2011 ರಂದು ಒಂದು ಸಭೆಯನ್ನು ನಡೆಸಿದ್ದರು. ಸದರಿ 
ಸಭೆಯಲ್ಲಿ ಈ ಕೆಳಕಂಡ ಅಂಶಗಳು ಚರ್ಚೆಗೆ ಬಂದಿರುತ್ತವೆ. 

(ಎ) ಸಾರ್ವಜನಿಕ ಜಮೀನುಗಳ ಒತ್ತುವರಿಯನ್ನು ಗುರುತಿಸುವುದು. 

(ಬಿ) ಸಾರ್ವಜನಿಕ ಜಮೀನು ಒತ್ತುವರಿಯನ್ನು ತೆರವುಗೊಳಿಸುವುದಕ್ಕೆ ಕ್ರಮ ತೆಗೆದುಕೊಳ್ಳುವುದು. 

(ಸಿ) ಸಾರ್ವಜನಿಕ ಜಮೀನನ್ನು ರಕ್ಷಿಸಲು ಕ್ರಮ ತೆಗೆದುಕೊಳ್ಳುವುದು. 

(ಡಿ) ಕೆರೆ ಒತ್ತುವರಿಯನ್ನು ತೆರವುಗೊಳಿಸುವುದು ಮತ್ತು ರಕ್ಷಿಸುವುದಕ್ಕೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು. 

(ಇ) ನಗರ ಪ್ರದೇಶದ ಜಮೀನು ಅಳತೆ ಮಾಡುವುದು. 
(2) ಮುಂದುವರೆದು, ಸದರಿ ಸಭೆಯಲ್ಲಿ ಚರ್ಚಿಸಿದಂತೆ ಸರ್ಕಾರಿ ಜಮೀನು ಒತ್ತುವರಿ ತೆರವುಗೊಳಿಸುವುದು ಮತ್ತು ಸಂರಕ್ಷಿಸುವ ಉದ್ದೇಶಕ್ಕಾಗಿ 
ಈ ಕೆಳಕಂಡ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿ/ಕಾರ್ಯದರ್ಶಿ ರವರ ಅಧ್ಯಕ್ಷತೆಯಲ್ಲಿ ಸಮಿತಿಗಳನ್ನು ರಚಿಸಲು ತೀರ್ಮಾನಿಸಲಾಗಿರುತ್ತದೆ. 
(ಎ) ಕಂದಾಯ ಇಲಾಖೆ 


ಕ 


ಕಿ 


ಬ 


ತೆ 


ಸರ್ಕಾರದ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ — ಅಧ್ಯಕ್ಷರು 

ಆಯುಕ್ತರು, ಭೂ ದಾಖಲೆಗಳು ಮತ್ತು ಭೂ ಮಾಪನ ಇಲಾಖೆ — ಸದಸ್ಯರು 

ಪ್ರಾದೇಶಿಕ ಆಯುಕ್ತರು, ಬೆ೦ಗಳೂರು ವಿಭಾಗ, ಬೆ೦ಗಳೂರು — ಸದಸ್ಯರು 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ದ ಸದಸ್ಯ ಸಮನ್ವಯಾಧಿಕಾರಿ 
(ಬಿ) ಅರಣ್ಯ ಇಲಾಖೆ 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ — ಅಧ್ಯಕ್ಷರು 

ಸರ್ಕಾರದ ಕಾರ್ಯದರ್ಶಿ, ಅರಣ್ಯ ಇಲಾಖೆ ದ ಸದಸ್ಯರು 

ಸರ್ಕಾರದ ಕಾರ್ಯದರ್ಶಿ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ — ಸದಸ್ಯರು 

ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು (ಹೆಚ್‌.ಓ.ಎಫ್‌.ಎಫ್‌) ದ ಸದಸ್ಯರು 

ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು (ವೈಲ್ಡ್‌ ಲೈಫ್‌) ದ ಸದಸ್ಯರು 

ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು (ಲ್ಯಾಂಡ್‌ ರೆಕಾರ್ಡ್ಸ್‌) ದ ಸದಸ್ಯ ಸಮನ್ವಯಾಧಿಕಾರಿ 
(ಸಿ) ನಗರಾಭಿವೃದ್ಧಿ ಇಲಾಖೆ 

ಸರ್ಕಾರದ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ ದ ಅಧ್ಯಕ್ಷರು 

ಆಯುಕ್ತರು, ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರ — ಸದಸ್ಯರು 

ಆಯುಕ್ತರು, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ — ಸದಸ್ಯರು 

ಉಪ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ — ಸದಸ್ಯ ಸಮನ್ವಯಾಧಿಕಾರಿ 


೩೫೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





(3) ಸದರಿ ಸಲಹೆಯಂತೆ 3 ಸಮಿತಿಗಳನ್ನು ರಚಿಸಿ, ಸದರಿ ಸಮಿತಿಗಳು ಸರ್ಕಾರಿ ಜಮೀನಿನ ಅತಿಕ್ರಮಣವನ್ನು ತಡೆಯುವ, ಸರ್ಕಾರಿ ಜಮೀನಿನ 
ಸಂರಕ್ಷಣೆ ಮಾಡುವ ಬಗ್ಗೆ ಪರಾಮರ್ಶಿಸಿ ಮುಂದಿನ ಒಂದು ತಿಂಗಳೊಳಗಾಗಿ ಸೂಕ್ತ ಸಲಹೆ/ಸೂಚನೆ ನೀಡುವಂತೆ ನಿರ್ದೇಶನ ನೀಡಲು 


ತೀರ್ಮಾನಿಸಲಾಗಿದೆ. ಅದರಂತೆ ಈ ಕೆಳಕಂಡ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಆರ್‌ಡಿ 188 ಎಲ್‌ಜಿಪಿ 2011, ಬೆ೦ಗಳೂರು, ದಿನಾಂಕ 19ನೇ ಸೆಪ್ಟೆಂಬರ್‌ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ಸರ್ಕಾರಿ ಜಮೀನುಗಳ ರಕ್ಷಣೆ ಮಾಡುವ ಬಗ್ಗೆ ಪರಾಮರ್ಶಿಸಿ ಸೂಕ್ತ ಸಲಹೆ 


ನೀಡಲು ಈ ಕೆಳಕಂಡಂತೆ ಸಮಿತಿಗಳನ್ನು ರಚಿಸಲಾಗಿದೆ. 

(ಎ) ಕಂದಾಯ ಇಲಾಖೆ 

ಸರ್ಕಾರದ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ 

ಆಯುಕ್ತರು, ಭೂ ದಾಖಲೆಗಳು ಮತ್ತು ಭೂ ಮಾಪನ ಇಲಾಖೆ 
ಪ್ರಾದೇಶಿಕ ಆಯುಕ್ತರು, ಬೆ೦ಗಳೂರು ವಿಭಾಗ, ಬೆ೦ಗಳೂರು 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು 

(ಬಿ) ಅರಣ್ಯ ಇಲಾಖೆ 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಸರ್ಕಾರದ ಕಾರ್ಯದರ್ಶಿ, ಅರಣ್ಯ ಇಲಾಖೆ 

ಸರ್ಕಾರದ ಕಾರ್ಯದರ್ಶಿ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು (ಹೆಚ್‌.ಓ.ಎಫ್‌.ಎಫ್‌) 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು (ವೈಲ್ಡ್‌ ಲೈಫ್‌) 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು (ಲ್ಯಾಂಡ್‌ ರೆಕಾರ್ಡ್ಸ್‌) 

(ಸಿ) ನಗರಾಭಿವೃದ್ಧಿ ಇಲಾಖೆ 

ಸರ್ಕಾರದ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ 

ಆಯುಕ್ತರು, ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರ 

ಆಯುಕ್ತರು, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ 

ಉಪ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ 

ಸದರಿ ಸಮಿತಿಗಳು ಈ ಕೆಳಕಂಡಂತೆ ಕಾರ್ಯನಿರ್ವಹಿಸಬೇಕಾಗುತ್ತದೆ. 


2 
ತ್ತಿ 


2 2 2 
ತ್ತಿ 


@ 
ಛ್‌ 
Eo 


೩ 
ಜ ೮೯6 6 


ತ್ತಿ 


HA 
೩ 
ಆ ol ಟ್‌ 


a) Curative action : The departments sub-somnmittees named should examine individual instances of encroachment 


and land grabbing from all available sources, scrutinize the same and take remedial action on a war footing. 


b) Preventive action : Each Sub-Comnmittee must identify preventive action. The Revenue Department should pursue 


(a) promulgamation of the Land Grabbing Bill, so that further encroachments could be effectively prevented, (b) 


strengthening of the KPLC by merging the Enforcement Cell and the STF which is now in the establishment of the 


Bangalore urban DC into KPLC (c) expedite City Surveys in Bangalore and other urban areas. 


c) Disciplinary action : The three Committees should fix responsibilities on the perpetrators involved in land grabbing 


and encroachments alike, both non-official and officials who have abetted such encroachments and take the matter 


to its logical end by initiating disciplinary action. 


ಸದರಿ ಸಮಿತಿಗಳು ಸರ್ಕಾರಿ ಜಮೀನುಗಳ ಅತಿಕ್ರಮಣವನ್ನು ತಡೆಯುವ, ಸರ್ಕಾರಿ ಜಮೀನುಗಳನ್ನು ಸಂರಕ್ಷಣೆ ಮಾಡುವ ಬಗ್ಗೆ 


ಪರಾಮರ್ಶಿಸಿ ಮುಂದಿನ ಒಂದು ತಿ೦ಗಳೊಳಗಾಗಿ ಸೂಕ್ತ ಸಲಹೆ/ಸೂಚನೆ ನೀಡುವಂತೆ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.ನಂ. 2444 


ಬಿ.ಕೆ. ರಾಮಸ್ವಾಮಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ.ಮಂ.). 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಆ ಆ ಆ ಅಧಿ ಆ 


ವಿಷಯ : ಬೆಂಗಳೂರು ಐ.ಟಿ.ಬಿಜ್‌ - 2011ರ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಲಾಗಿರುವ ಮಾಹಿತಿ ತಂತ್ರಜ್ಞಾನ ಮತ್ತು 


pr) 


ಜೈವಿಕ ತಂತ್ರಜ್ಞಾನ ಉನ್ನತೀಕರಣ ಚಟುವಟಿಕೆಗಳಿಗಾಗಿ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಬೆ೦ಗಳೂರು ಇವರ ಪತ್ರ ಸಂಖ್ಯೆ: 


ಮಾತಂನಿ/ಲೆಕ್ಕ-483/2011-12 ದಿನಾಂಕ: 19-09-2011. 


. 


ಟ್ಟ 


ಸಾವನೆ: 


pr) 


ವ ಸ 


ಮೇಲೆ ಓದಲಾದ ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯದ ಪತ್ರ ದಿನಾಂಕ: 19-09-2011ರಲ್ಲಿ 
ಮಾತಂ ಜೈತಂ ಹಾಗೂ ವಿತ೦ ಇಲಾಖೆಯು ಪ್ರತಿ ವರ್ಷದಂತೆ ಬೆಂಗಳೂರು ಐಟಿ ಬಿಜ್‌ 2011 ಮೇಳವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೨೧ 





ಏರ್ಪಡಿಸುತ್ತಿರುವ ಕಾರಣ 'ಬೆಂಗಳೂರು ಐ.ಟ.ಬಿಜ್‌ - 2010: ಮೇಳದ ಅಂಗವಾಗಿ ಹಮ್ಮಿಕೊಂಡಿರುವ ಈ ಕೆಳಕಂಡ ಪ್ರಾಯೋಜನಾ 
ಕಾರ್ಯಕ್ರಮಗಳಿಗೆ ಒಟ್ಟು ರೂ. 100.00 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 





ಅಂದಾಜು ವೆಚ್ಚ (ರೂ. 


ಕ್ರಸಂ. ಕಾರ್ಯಕ್ರಮದ ವಿವರ 
a ಹ ಲಕ್ಷಗಳಲ್ಲಿ) 





ಬೆಂಗಳೂರು ಐಟಿ ಬಿಜ್‌-2011 ಮೇಳದ ಪ್ರಾಯೋಜನಾ 
(ಇಲಾಖಾ ಮಳಿಗೆ ನಿವೇಶನದ ಬಾಡಿಗೆ ಸೇರಿ) ಕಳೆದ ವರ್ಷ 
1 ರೂ. 45.00 ಲಕ್ಷ ಪ್ರಾಯೋಜನಾ ಹಣ ಬಿಡುಗಡೆ 45.00 
ಮಾಡಿರುವ ಹಿನ್ನೆಲೆಯಲ್ಲಿ ಪ್ರಸಕ್ತ ಸಾಲಿಗೆ ರೂ. 45.00 
ಲಕ್ಷಗಳ ಬಿಡುಗಡೆ) 
Student Internet world ಮತ್ತು ಐಟಿ ಕ್ವಿಜ್‌ 
ಕಾರ್ಯಕ್ರಮದ ಖರ್ಚು 
ಉದ್ಭಾಟನಾ ಸಮಾರಂಭದ ಜಾಹೀರಾತು, ಇಲಾಖಾ ಮಳಿಗೆ 
ಸ್ಥಾಪನೆ ಪೂರ್ವಭಾವಿ ವೆಚ್ಚ ಇತ್ತಾದಿ ವೆಚ್ಚಗಳು 
ಒಟ್ಟು 100.00 

2011-12ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ “3451-00-090-2-01 ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣ ಮತ್ತು ಅಭಿವೃದ್ಧಿ - 
059 - ಇತರೆ ಖರ್ಚು (ಯೋಜನೆ)” ಇದರಡಿಯಲ್ಲಿ ಒದಗಿಸಲಾದ ರೂ. 100.00 ಲಕ್ಷಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣ ಹಾಗೂ ಅಭಿವೃದ್ಧಿ 
ಚಟುವಟಿಕೆಗಳಿಗಾಗಿ ರೂ. 264.15 ಹಂಚಿಕೆ ಮಾಡಲಾಗಿದ್ದು, ಅದರಲ್ಲಿ ಈಗಾಗಲೇ ರೂ. 150.00 ಲಕ್ಷಗಳನ್ನು ಬಿಡುಗಡೆ ಮಾಡಿದ್ದು, ಉಳಿದ ರೂ. 
114.15 ಲಕ್ಷಗಳಲ್ಲಿ ರೂ. 100.00 ಲಕ್ಷಗಳನ್ನು ಬಿಡುಗಡೆ ಮಾಡಬಹುದಾಗಿದೆ. 

ಅದರನ್ವಯ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಐಟಿಡಿ 49 ಎಡಿಎಂ 2011, ಬೆಂಗಳೂರು, ದಿನಾಂಕ : 29-09-2011 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು "ಬೆಂಗಳೂರು ಐ.ಟಿ. ಬಿಜ್‌ - 201ರ ಮೇಳದ ಅಂಗವಾಗಿ 
ಹಮ್ಮಿಕೊಂಡಿರುವ ಈ ಕೆಳಕಂಡ ಪ್ರಾಯೋಜನಾ ಕಾರ್ಯಕ್ರಮಕ್ಕಾಗಿ ಒಟ್ಟು ರೂ. 100.00 ಲಕ್ಷಗಳನ್ನು (ನೂರು ಲಕ್ಷ ರೂಪಾಯಿಗಳು ಮಾತ್ರ) 
ಅನುದಾನವನ್ನು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ - ಇವರಿಗೆ ಬಿಡುಗಡೆ ಮಾಡಲು ಮಂಜೂರಾತಿ 
ನೀಡಿದೆ. 





30.00 





25.00 












































ಎ ಅಂದಾಜು ವೆಚ್ಚ (ರೂ. 
ಕ್ರ.ಸಂ. ಕಾರ್ಯಕ್ರಮದ ವಿವರ ಲಕ್ಷಗಳಲ್ಲಿ) 
ಬೆಂಗಳೂರು ಐಟಿ ಬಿಜ್‌-2011 ಮೇಳದ ಪ್ರಾಯೋಜನಾ 
(ಇಲಾಖಾ ಮಳಿಗೆ ನಿವೇಶನದ ಬಾಡಿಗೆ ಸೇರಿ) ಕಳೆದ ವರ್ಷ 
1 ರೂ. 45.00 ಲಕ್ಷ ಪ್ರಾಯೋಜನಾ ಹಣ ಬಿಡುಗಡೆ 45.00 
ಮಾಡಿರುವ ಹಿನ್ನೆಲೆಯಲ್ಲಿ ಪ್ರಸಕ್ತ ಸಾಲಿಗೆ ರೂ. 45.00 
ಲಕ್ಷಗಳ ಬಿಡುಗಡೆ) 
; Student Internet world ಮತ್ತು ಐಟಿ ಕ್ವಿಜ್‌ gfe 
ಕಾರ್ಯಕ್ರಮದ ಖರ್ಚು 
3 ಉದ್ರಾಟನಾ ಸಮಾರಂಭದ ಜಾಹೀರಾತು, ಇಲಾಖಾ ಮಳಿಗೆ 2500 
ಸ್ತಾಪನೆ ಪೂರ್ವಭಾವಿ ವೆಚ್ಚ ಇತ್ತಾದಿ ವೆಚ್ಚಗಳು ಕ 
ಒಟ್ಟು 100.00 








ಈ ವೆಚ್ಚವನ್ನು 2011-2012ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ “3451-00-090-2-01 ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣ ಮತ್ತು ಅಭಿವೃದ್ಧಿ - 
059 - ಇತರೆ ಖರ್ಚು (ಯೋಜನೆ)” ಇದರಡಿಯಲ್ಲಿ ಒದಗಣೆ ಮಾಡಲಾದ ಅನುದಾನದಿಂದ ಭರಿಸತಕ್ಕದ್ದು. 

ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ, ಬೆ೦ಗಳೂರು ಇವರು 
ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ, ಬೆ೦ಗಳೂರು ಇವರ ಮೇಲು ಸಹಿ ಪಡೆದು ಖಜಾನೆಯಿಂದ ಡ್ರಾ 
ಮಾಡಿ ಕೆಬಿಟ್ಸ್‌ ಸಂಸ್ಥೆಗೆ ವಿತರಿಸತಕ್ಕದ್ದು. ಈ ಅನುದಾನದ ಉಪಯೋಗಿತಾ ದೃಢೀಕರಣ ಪತ್ರಗಳನ್ನು ಈ ಆರ್ಥಿಕ ವರ್ಷದೊಳಗಾಗಿ ಸರ್ಕಾರಕ್ಕೆ 
ಒದಗಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ 16-5-2008ರನ್ವಯ ಆರ್ಥಿಕ ಇಲಾಖೆಯ 
ಸಹಮತಿಯನ್ನು ಪರಿಭಾವಿಸಿ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2445 ಇ. ರಾಮಕೃಷ್ಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


೩೫೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಸಹಕಾರ ಸಚಿವಾಲಯ 
ವಿಷಯ : ಆನಂದ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಮೈಸೂರು ಇದರ ಚುನಾವಣೆಯನ್ನು ಮುಂದೂಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ ಸಿಒ 41 ಸಿಎಲ್‌ಎ೦ 2011, ದಿನಾಂಕ: 09.03.2011. 
2. ಅಧ್ಯಕ್ಷರು, ಕರ್ನಾಟಕ ಆನಂದ ಗೃಹ ಸಹಕಾರ ಸಂಘ ನಿಯಮಿತ, ಮೈಸೂರು ಇವರ ಮನವಿ. 
ಪ್ರಸ್ತಾವನೆ: 
ಆನಂದ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಮೈಸೂರು ಇದರ ಆಡಳಿತ ಸಮಿತಿಗೆ ದಿನಾಂಕ: 31.03.2011ರೊಳಗೆ 
ನಡೆಸಬೇಕಾಗಿದ್ದ ಚುನಾವಣೆಯನ್ನು ದಿನಾಂಕ: 30.09.2011ರವರೆಗೆ ವಿಸ್ತರಿಸಿ ಓದಲಾದ (1ರ ಆದೇಶದಲ್ಲಿ ಅನುಮತಿ ನೀಡಲಾಗಿದೆ. ಮೇಲೆ ಓದಲಾದ 
(2)ರಲ್ಲಿ ಸಂಘದ ವತಿಯಿಂದ ನಿವೇಶನಗಳ ರಚನೆ ಕಾರ್ಯ ಸಂಪೂರ್ಣವಾಗಿರುವುದಿಲ್ಲ. ಕಾರಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 
ಸಾಕಷ್ಟು ಕಾಮಗಾರಿ ಆಗಿರುವುದಿಲ್ಲ. ಕಾಮಗಾರಿಗಳ ಕೆಲಸ ಬಹುತೇಕ ಪೂರ್ಣಗೊಳ್ಳುವ ಹಂತ ತಲುಪಿದ್ದು ಅರ್ಹ ಸದಸ್ಯರಿಗೆ ನಿವೇಶನ ಹಂಚಿಕೆ 
ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಈ ಎಲ್ಲಾ ಪ್ರಕ್ರಿಯೆಗಳನ್ನು ಮುಗಿಸಲು ಕನಿಷ್ಠ ಆರು ತಿಂಗಳ ಕಾಲಾವಕಾಶ ಬೇಕಾಗಿರುತ್ತದೆ. ದಿನಾಂಕ: 31.07.2011ರಂದು 
ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಕನಿಷ್ಠ 6 ತಿಂಗಳ ಅವಧಿಗೆ ಸಂಘದ ಆಡಳಿತ ಮಂಡಳಿ ಚುನಾವಣೆಯನ್ನು ಮುಂದೂಡಲು ನಿರ್ಣಯ 
ಮಾಡಲಾಗಿದೆ. ಆದುದರಿಂದ, ಆರು ತಿಂಗಳು ಅಂದರೆ ದಿನಾಂಕ: 31.03.2012ರೊಳಗಾಗಿ ಚುನಾವಣೆಯನ್ನು ನಡೆಸಲು ಅವಕಾಶ ನೀಡಬೇಕಾಗಿ 
ಕೋರಿರುತ್ತಾರೆ ಹಾಗೂ ಈಗಾಗಲೇ 2009-10ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ: 31.03.2012ರೊಳಗಾಗಿ ಒಟ್ಟಿಗೆ ನಡೆಸಲು 
ಅನುವಾಗುವಂತೆ ಪ್ರಸ್ತುತ ಆಡಳಿತ ಮಂಡಳಿ ಅವಧಿಯನ್ನು ವಿಸ್ತರಿಸಿ ಕೊಡುವಂತೆ ಕೋರಿರುತ್ತಾರೆ. 
ಸದರಿ ಪ್ರಸ್ತಾವವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಒ 161 ಸಿಎಲ್‌ಎಂ 2011, ದಿನಾಂಕ : 15-09-2011 
ಮೇಲಿನ ಪರಿಸ್ಥಿತಿಯಲ್ಲಿ, ಆನಂದ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಮೈಸೂರು ಇದಕ್ಕೆ ಅನ್ವಯವಾಗುವಂತೆ ಕರ್ನಾಟಕ 
ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 39ಎ(4) ಮತ್ತು ಪ್ರಕರಣ 121ರಡಿಯಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ 
ಅಧಿನಿಯಮದ ಪ್ರಕರಣ 28ಎ(4). 28ಎ(5) 28ಬಿ(2), 29ಎಫ್‌(4) ಮತ್ತು 39ಎ(2) ಅನ್ನು ಮಾರ್ಪಾಟು ಮಾಡಿ ಸದರಿ ಸಂಘಕ್ಕೆ ಸಾರ್ವಜನಿಕ 
ಹಿತದೃಷ್ಟಿಯಿಂದ ಚುನಾವಣೆಯನ್ನು ದಿನಾಂಕ: 31.03.2012ರೊಳಗೆ ನಡೆಸುವಂತೆ ಆದೇಶಿಸುತ್ತದೆ. 
ಸೂಚನೆ: 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ(4), 28ಎ(5), 28ಬಿ(2), 29ಎಫ್‌(4) ಮತ್ತು 39ಎ(2)ಕ್ಕೆ ಮಾಡಿದ 
ಈ ಮಾರ್ಪಾಡು ದಿನಾಂಕ: 3103.2012ರವರೆಗೆ ಜಾರಿಯಲ್ಲಿರತಕ್ಕದ್ದು. ಈ ಅವಧಿ ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ ಮೊದಲು 
ಜಾರಿಯಲ್ಲಿದ್ದಂತೆ ಸದರಿ ಉಪ ಪ್ರಕರಣದ ಉಪಬಂಧಗಳು ಪುನಃ ಜಾರಿಗೆ ಬರತಕ್ಕದ್ದು. ಈ ಆದೇಶದ ಮೂಲಕ ಮಾರ್ಪಾಡು ಮಾಡಿದಂತೆ ಸದರಿ 
ಪ್ರಕರಣದ ಹಿಂದಿನ ಕಾರ್ಯಾಚರಣೆ ಮೇಲೆ ಯಾವುದೇ ಪರಿಣಾಮ ಉಂಟು ಮಾಡತಕ್ಕದ್ದಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪಿ.ಆರ್‌. 2446 ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 
ವಿಷಯ : ರಾಜ್ಯದ ನೇಕಾರರಿಗೆ ಸಹಕಾರ ಸಂಘಗಳು/ಸಹಕಾರ ಬ್ಯಾಂಕುಗಳು ಶೇಕಡಾ 3ರ ಬಡ್ಡಿ ದರದಲ್ಲಿ ಅಲ್ಲಾವಧಿ, 
ಮಧ್ಯಮಾವಧಿ ಮತ್ತು ದೀರ್ಫಾವಧಿ ಸಾಲ 2011-12ನೇ ಸಾಲಿಗೆ ನೀಡುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ: ಸಿಒ 156 ಸಿಎಲ್‌ಎಸ್‌ 201, ದಿನಾಂಕ: 07.06.2011. 
2. ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 384 ವೆಚ್ಚ 2/2011, ದಿನಾಂಕ: 20.09.2011. 
ಪ್ರಸ್ತಾವನೆ: 
ಮೇಲೆ ಓದಲಾದ (1ರ ಆದೇಶದಲ್ಲಿ 2011-12ನೇ ಸಾಲಿಗೆ ನೇಕಾರರ ಸಹಕಾರ ಸಂಘಗಳು/ಪತ್ತಿನ ಸಹಕಾರ ಸಂಘಗಳು/ಸಹಕಾರ 
ಬ್ಯಾಂಕುಗಳು/ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳು ರಾಜ್ಯದ ನೇಕಾರರಿಗೆ ನೇಕಾರಿಕೆ ಉದ್ದೇಶಗಳಿಗಾಗಿ ಶೇಕಡಾ 3ರ ಬಡ್ಡಿ ದರದಲ್ಲಿ ಅಲ್ಪಾವಧಿ, 
ಮಧ್ಯಮಾವಧಿ ಮತ್ತು ದೀರ್ಫಾವಧಿ ಸಾಲಗಳನ್ನು ರೂ. 3.00 ಲಕ್ಷಗಳ ಮಿತಿಗಳಿಗೊಳಪಟ್ಟು ಒದಗಿಸಲು ಮಂಜೂರಾತಿ ನೀಡಲಾಗಿರುತ್ತದೆ. ಈ 
ವಿಷಯದಲ್ಲಿ ಅನೇಕ ಜನಪ್ರತಿನಿಧಿಗಳು ರೂ. 3.00 ಲಕ್ಷಗಳ ಸಾಲದ ಮಿತಿಯನ್ನು ತೆಗೆದುಹಾಕಲು ವಿನಂತಿಸಿರುತ್ತಾರೆ. ಈ ವಿಷಯವನ್ನು ಸರ್ಕಾರದ 
ಹಂತದಲ್ಲಿ ಪರಿಶೀಲಿಸಿ ಆರ್ಥಿಕ ಇಲಾಖೆಯ ಓದಲಾದ (2)ರಲ್ಲಿ ಈ ಕೆಳಕಂಡ ಅಂಶಗಳನ್ನು ಅನುಮೋದನೆ ನೀಡಲಾಗಿದೆಯೆಂದು ತಿಳಿಸಿರುತ್ತಾರೆ. 
1, ನಬಾರ್ಡ್‌ ಸಂಸ್ಥೆಯು ಶೇಕಡಾ 8.5 ಬಡ್ಡಿ ದರದಲ್ಲಿ ನೀಡುತ್ತಿರುವ ರೀಫೈನಾನ್ಸ್‌ ಸೌಲಭ್ಯವನ್ನು ಗರಿಷ್ಠ ಮಟ್ಟದಲ್ಲಿ 
ಉಪಯೋಗಿಸಿಕೊಳ್ಳುವುದು. 
2. ಶೇಕಡಾ 9ರ ಬಡ್ಡಿ ಸಹಾಯಧನವನ್ನು ಹಾಗೆಯೇ ಉಳಿಸಿಕೊಳ್ಳುವುದು. 
3. ಪ್ರತಿ ಸಾಲಗಾರನಿಗೆ ಮಧ್ಯಮಾವಧಿ ಮತ್ತು ದೀರ್ಫಾವಧಿ ಸಾಲದ ಮಿತಿಯನ್ನು ರೂ. 5.00 ಲಕ್ಷಗಳಿಗೆ ಹೆಚ್ಚಿಸುವುದು. 


ಆದುದರಿಂದ ಓದಲಾದ (1ರಲ್ಲಿ ಆದೇಶವನ್ನು ಮಾರ್ಪಡಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೨೩ 





ಸರ್ಕಾರಿ ಆದೇಶ ಸಂಖ್ಯೆ: ಸಿಒ 156 ಸಿಎಲ್‌ಎಸ್‌ 2011, ಬೆಂಗಳೂರು, ದಿನಾಂಕ : 26-09-2011 
ಮೇಲೆ ವಿವರಿಸಲಾದ ಪರಿಸ್ಥಿತಿಯಲ್ಲಿ ಓದಲಾದ ಸರ್ಕಾರದ ಆದೇಶ (1) ಅನ್ನು ಮಾರ್ಪಡಿಸಿ ನೇಕಾರರ ಸಹಕಾರ ಸಂಘಗಳು/ಪತ್ತಿನ 
ಸಹಕಾರ ಸಂಘಗಳು/ಸಹಕಾರ ಬ್ಯಾಂಕುಗಳು/ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳು ರಾಜ್ಯದ ನೇಕಾರರಿಗೆ ನೀಡುವ ಅಲ್ಲಾವಧಿ ಸಾಲಗಳಿಗೆ ರೂ. 
3.00 ಲಕ್ಷ ಹಾಗೂ ಮಧ್ಯಮಾವಧಿ ಮತ್ತು ದೀರ್ಫಾವಧಿ ಸಾಲಗಳಿಗೆ ರೂ. 5.00 ಲಕ್ಷಗಳವರೆಗಿನ ಮಿತಿಗೊಳಪಟ್ಟು ನೇಕಾರಿಕೆ ಉದ್ದೇಶಗಳಿಗಾಗಿ 
ಶೇಕಡಾ 3ರ ಬಡ್ಡಿ ದರದಲ್ಲಿ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಫಾವಧಿ ಸಾಲಗಳನ್ನು ನೀಡಲು ಮಂಜೂರಾತಿ ನೀಡಲಾಗಿದೆ. 
ಉಳಿದಂತೆ ಸದರಿ ಆದೇಶದಲ್ಲಿ “ರೂ. 3.00 ಲಕ್ಷಗಳು ಅಂತಾ ಇದ್ದ ಸ್ಥಳದಲ್ಲಿ ಅಲ್ಲಾವಧಿ ಸಾಲಗಳಿಗೆ ರೂ. 3.00 ಲಕ್ಷ ಹಾಗೂ 
ಮಧ್ಯಮಾವಧಿ ಹಾಗೂ ದೀರ್ಪಾವಧಿ ಸಾಲಗಳಿಗೆ ರೂ. 5.00 ಲಕ್ಷ” ಎಂದು ಓದಿಕೊಳ್ಳತಕ್ಕದ್ದು. 
ಸದರಿ ಆದೇಶದಲ್ಲಿನ ಉಳಿದ ಎಲ್ಲಾ ಷರತ್ತುಗಳು ಈಗಿರುವಂತೆಯೇ ಮುಂದುವರಿಯುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2447 ಆರ್‌.ಎಸ್‌. ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 


ಸಹಕಾರ ಇಲಾಖೆ 
ಇಂಧನ ಸಚಿವಾಲಯ 
ವಿಷಯ : ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದಲ್ಲಿ ಸೃಜಿಸಲಾಗಿರುವ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಪರಿಸರ ಮತ್ತು 
ಅರಣ್ಯ) ಹುದ್ದೆಯನ್ನು ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ; ಇಎನ್‌ 101 ಪಿಪಿಸಿ 2009, ದಿನಾಂಕ: 08-04-2010. 


2. ಸರ್ಕಾರಿ ಆದೇಶ ಸಂಖ್ಯೆ; ಇಎನ್‌ 72 ಪಿಪಿಸಿ 2010, ದಿನಾಂಕ: 01-10-2010. 
3. ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಇವರ ಪತ್ರ ಸಂಖ್ಯೆ 
ಎ1ಪಿ1ಬಿ/2686 ದಿನಾಂಕ: 09-08-2011. 


ಮೇಲೆ ಕ್ರಮಾಂಕ (1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದಲ್ಲಿ ಒಂದು ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ (ಪರಿಸರ ಮತ್ತು ಅರಣ್ಯ) ಹುದ್ದೆಯನ್ನು ದಿನಾಂಕ: 25-09-2009 ರಿಂದ ತಾತ್ಕಾಲಿಕವಾಗಿ ಒಂದು ವರ್ಷದ ಅವದಿಗೆ ಸೃಜಿಸಲಾಗಿತ್ತು. 

ಮೇಲೆ ಕ್ರಮಾಂಕ (2)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದಲ್ಲಿ ತಾತ್ಕಾಲಿಕವಾಗಿ ಮೇಲ್ಕಂಡ 
ಆದೇಶದಲ್ಲಿ ಸೃಜಿಸಲಾಗಿದ್ದ ಒಂದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಪರಿಸರ ಮತ್ತು ಅರಣ್ಯ) ಹುದ್ದೆಯನ್ನು ದಿನಾಂಕ: 25-09-2010 ರಿಂದ 
ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿದೆ. 

ಮೇಲೆ ಕ್ರಮಾಂಕ (3)ರಲ್ಲಿ ಓದಲಾದ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಇವರು ಕರ್ನಾಟಕ 
ವಿದ್ಯುತ್‌ ನಿಗಮ ನಿಯಮಿತದಲ್ಲಿ ತಾತ್ಕಾಲಿಕವಾಗಿ ಸೃಜಿಸಲಾಗಿರುವ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಪರಿಸರ ಮತ್ತು ಅರಣ್ಯ) ಹುದ್ದೆಯ 
ಕಾಲಾವಧಿಯು ದಿನಾಂಕ: 24-09-2011 ರಂದು ಮುಕ್ತಾಯಗೊಳ್ಳುತ್ತಿರುವುದರಿ೦ದ ಈ ಹುದ್ದೆಯನ್ನು ಮುಂದಿನ ಎರಡು ವರುಷಗಳ ಅವಧಿಗೆ 
ಮುಂದುವರಿಸಿ ಆದೇಶವನ್ನು ಹೊರಡಿಸುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 88 ಪಿಪಿಸಿ 2011 ಬೆಂಗಳೂರು, ದಿನಾಂಕ: 20-09-2011 

ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದಲ್ಲಿ ತಾತ್ಕಾಲಿಕವಾಗಿ ಸೃಜಿಸಲಾಗಿರುವ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಪರಿಸರ ಮತ್ತು ಅರಣ್ಯ) 
ಹುದ್ದೆಯನ್ನು ದಿನಾಂಕ: 25-09-2011 ರಿಂದ ಮತ್ತೆ ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿದೆ. 

ಈ ಆದೇಶವನ್ನು ದಿನಾಂಕ: 10-07-1996ರ ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 96 ರನ್ವಯ ಇಲಾಖಾ ಕಾರ್ಯದರ್ಶಿಗಳಿಗೆ 
ಪ್ರದತ್ತವಾದ ಅಧಿಕಾರದಂತೆ ಆರ್ಥಿಕ ಇಲಾಖೆಯ ಸಹಮತಿಯನ್ನು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 


ಪಿ.ಆರ್‌. ನಂ. 2448 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ENERGY SECRETARIAT 
Sub: Transfer of 1.7 MW wind power capacity in favour of M/s The Campco Limited-reg. 


Read: 1. Government Order No. EN 337 NCE 2006 dated: 16-10-2006. 

Government Order No. EN 09 NCE 2007 dated: 12-01-2007. 

Government Order No. EN 432 NCE 2010 dated: 16-12-2010. 

Government Order No. EN 318 NCE 2011 dated: 26-07-2011. 

Letter No. KRED/08/CAMPCO-1.7 MW (RSR-30.6) 2011/2910 dated: 23-09-2011 received from the 
Managing Director, Karnataka Renewable Energy Development Limited, Bangalore. 


nm» NN 


PREAMBLE:- 


In the Government Order read at (1) above, sanction has been accorded for implementation of 63.00 M.W capacity Wind 
Power Project at Shimoga, Bellary and Belgaum Districts in favour of M/s R. Sree Ramulu Reddy & Co. 


೩೫೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





In the Government Order read at (2) above, permission has been accorded for the change of company’s name from M/s 
R. Sree Ramulu Reddy & Co. to M/s RSR Power Private Limited. 

In the Government Order read at (3) above, sanction has been accorded for enhancement of wind power capacity from 
7.00 MW to 30.60 MW at Shirgaon, Naghral and Girgaon of Belgaum Districts in favour of M/s RSR Power Private Limited. 

In the letter read at (4) above, the Managing Director, Karnataka Renewable Energy Development Limited, Bangalore has 
recommended for transfer of 1.70 MW Wind Power capacity from out of 30.60 MW allotted to M/s RSR Power Pvt. Ltd. in favour of 
M/s. The Campco Limited. As the land belongs to Private and the power generated would be for captive consumption of wind power 
sale and the project would be commissioned during December 2011. 

The proposal has been examined in detail and hence the following order:- 

Government Order No. EN 369 NCE 2011, Bangalore, Dated: 26-09-2011 

Government is pleased to accord approval for transfer of 1.70 MW Wind Power capacity from out of 30.60 MW allotted to 
M/s. RSR Power Pvt. Ltd. at Belgaum District in favour of M/s. The Campco Limited as detailed below and subject to the following 
conditions:- 











Village Land No. of 0 
9 Taluk/District MW _ Extent in land Generator 
Name Survey No. WTG's K 
Location No. 
NEJ Chikkodi/Belgaum 1.70 412/485 2 Nos. 2 Acres per WTG | GNS30 
of capacity 0.85 | GNS 31 
MW 























1. M/s. The Campco Limited shall execute an agreement with Government within 45 (forty five) days from the date of 
issue of this Order. 

2. The Company should commission the project by 31-12-2011 and give an undertaking to that effect. 

3. The Power Generated will be for Captive Consumption and third party sale. 

4. The Government reserves the right to Cancel/modify this Order. 

The terms and conditions of the Government Order read at (1) above shall IPSO FACTO be applicable. 


By Order and in the name of the Governor of Karnataka 
Suresh B. Krishnappanavar 
PR No. 2449 Under Secretary to Government 
Energy Department. 


ಶಿಕ್ಷಣ ಸಚಿವಾಲಯ 
ವಿಷಯ : ವಾಣಿಜ್ಯ ಶಿಕ್ಷಣದ ಶಾಲೆಗಳಲ್ಲಿ ಬೋಧನಾ ಶುಲ್ಕ ಮತ್ತು ಇತರೆ ಶುಲ್ಕಗಳನ್ನು ಪರಿಷ್ಕರಿಸುವ ಬಗ್ಗೆ. 
ಓದಲಾಗಿದೆ : 1 ಸರ್ಕಾರದ ಆದೇಶ ಸಂಖ್ಯೆ: ಇಡಿ 54 ಎಲ್‌ಸಿಇ 2008 ದಿನಾಂಕ: 31-12-2008. 
2. ಕರ್ನಾಟಕ ರಾಜ್ಯ ವಾಣಿಜ್ಯ ವಿದ್ಯಾಶಾಲೆಗಳ ಸಂಘದ ಪತ್ರ ದಿನಾಂಕ: 23-03-2011. 
3. ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ವಾಶಿ. 
27/ಮಾಸಿಕ/ಶುಲ್ಕ/23663/201/-12 ದಿನಾಂಕ: 25-06-201. 


. 


ಟಿ 


ಸಾವನೆ: 
ಸ ರಾಜ್ಯದ ವಾಣಿಜ್ಯ ಶಿಕ್ಷಣದ ಶಾಲೆಗಳಲ್ಲಿ ಬೋಧನಾ ಶುಲ್ಕ ಮತ್ತು ಇತರೆ ಶುಲ್ಕಗಳನ್ನು ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 
ಪರಿಷ್ಕರಿಸಲಾಗಿದೆ. ಕರ್ನಾಟಕ ರಾಜ್ಯ ವಾಣಿಜ್ಯ ವಿದ್ಯಾಶಾಲೆಗಳ ಸಂಘವು ಮೇಲೆ (02)ರಲ್ಲಿ ಓದಲಾದ ದಿನಾಂಕ: 23-03-2011 ರಂದು ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು ಇವರಿಗೆ ಮನವಿಯನ್ನು ನೀಡಿ, ವಾಣಿಜ್ಯ ಶಿಕ್ಷಣದ ಬೋಧನಾ ಶುಲ್ಕ ಮತ್ತು ಇತರೆ ಶುಲ್ಕಗಳನ್ನು 2008ರಲ್ಲಿ 
ಪರಿಷ್ಕರಿಸಲಾಗಿದೆ. ಇದನ್ನು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಪರಿಷ್ಕರಿಸಬೇಕಾಗಿರುವುದರಿ೦ದ ಕೂಡಲೇ ಪರಿಷ್ಕರಿಸಿ ಆದೇಶ ಹೊರಡಿಸುವಂತೆ ಕೋರಿ, 
ಪರಿಷ್ಕರಿಸಲು ಕೋರಿರುವ ಬೋಧನಾ ಶುಲ್ಕ ಹಾಗೂ ಇತರೆ ಶುಲ್ಕಗಳ ವಿವರವನ್ನು ನೀಡಿರುತ್ತಾರೆ. 

ನಿರ್ದೇಶಕರು (ಪ್ರೌಢ ಶಿಕ್ಷಣ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು ಇವರು ಸಂಘದ ಮನವಿಯನ್ನು ಪರಿಶೀಲಿಸಿ, ದಿನಾಂಕ: 
25-06-2011ರ ಮೇಲೆ (03)ರಲ್ಲಿ ಓದಲಾದ ಪತ್ರದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಬೋಧನಾ ಶುಲ್ಕ ಹಾಗೂ ಇತರೆ ಶುಲ್ಕಗಳನ್ನು 
ದಿನಾಂಕ: 31-12-2008 ರಲ್ಲಿ ಪರಿಷ್ಠರಿಸಲಾಗಿದ್ದು, ಸುಮಾರು ಎರಡೂವರೆ ವರ್ಷಗಳಾಗಿರುವುದರಿಂದ ಸಂಘದ ಪದಾಧಿಕಾರಿಯವರೊಂದಿಗೆ ವಿಚಾರ 





ವಿನಿಯಮ ಮಾಡಿ, ಕೆಳಕಂಡ ಪರಿಷ್ಠತ ಶುಲ್ಕಗಳ ವಿವರಗಳನ್ನು ನೀಡಿದ್ದು, ಸರ್ಕಾರದ ಆದೇಶ ಹೊರಡಿಸಲು ಕೋರಿರುತ್ತಾರೆ. 





























ಾ ಸಂಪ ಣು 
ವಿಷಯ ದರ್ಜೆ ಪ್ರಸ್ತುತ ದರ ಘಾ ನ 
01 ಅರ್ಜಿ ಶುಲ್ತ ಎಲ್ಲಾ ವಿಷಯಗಳು ಎಲ್ಲಾ ದರ್ಜೆ 30-00 100-00 50-00 
02 ದಾಖಲಾತಿ ಶುಲ್ಕ ಎಲ್ಲಾ ಎಲ್ಲಾ ದರ್ಜೆ 30-00 100-00 50-00 
ವಿಷಯಗಳು 
03 ವಾಚನಾಲಯ ಶುಲ್ಕ ಎಲ್ಲಾ ಎಲ್ಲಾ ದರ್ಜೆ 30-00 100-00 50-00 
ವಿಷಯಗಳು 





















































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೨೫ 
04 ದಂಡ ಶುಲ್ಕ ಎಲ್ಲಾ ದರ್ಜೆ 15-00 50-00 10-00 
[11ನೇ ತಾರೀಖಿ 
ನಿಂದ 15ನೇ 
ತಾರೀಖಿನವರೆಗೆ 
20-00 
[16ನೇ ತಾರೀಖಿ 
ನಿಂದ 31ನೇ 
ತಾರೀಖಿನವರೆಗೆ] 
05 ಮಾಸಿಕ ಶುಲ್ಕ ಎಲ್ಲಾ ವಿಷಯಗಳು ಪ್ರಥಮ 100-00 200-00 150-00 
ಮಧ್ಯಮ 110-00 225-00 1753-00 
ಪ್ರೌಢ 110-00 250-00 1753-00 
ಪ್ರವೀಣ 130-00 300-00 200-00 
ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಇತರೆ ಶುಲ್ಪಗಳು 
06 ಮೆಕಾನಿಸಂ ಶುಲ್ಕ ಬೆರಳಚ್ಚು ಪ್ರಥಮ 65-00 125-00 75-00 
ವಿಷಯಗಳಿಗೆ ಮಾತ್ರ ಪ್ರೌಢ 75-00 125-00 85-00 
ಪ್ರವೀಣ 85-00 160-00 100-00 
07 ಬೆರಳಚ್ಚು ಯಂತ್ರದ ಬಾಡಿಗೆ ಎಲ್ಲಾ ದರ್ಜೆ 65-00 125-00 75-00 
[ಎಲ್ಲಾ ವಿಷಯಗಳಿಗೆ] 
08 ಪೀಠೋಪಕರಣಗಳ ಬಾಡಿಗೆ | ಎಲ್ಲಾ ದರ್ಜೆ 40-00 100-00 50-00 
[ಬೆರಳಚ್ಚು ಪರೀಕ್ಷೆಗಳಿಗೆ ಮಾತ್ರ] 
09 ಸಾಗಾಣಿಕೆ ವೆಚ್ಚ (ಬೆರಳಚ್ಚು ಎಲ್ಲಾ ದರ್ಜೆ 25-00 50-00 50-00 
ಪರೀಕ್ಷೆಯ ಎಲ್ಲಾ ವಿಷಯಗಳಿಗೆ] 





ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು ಇವರ ಮೇಲೆ [03] ರಲ್ಲಿ ಓದಲಾದ ಪತ್ರದಲ್ಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಿ 


ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಅಡಿ 239 ಎಸ್‌ಒಹೆಚ್‌ 2011, ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್‌ 2011. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿನ ವಾಣಿಜ್ಯ ಶಿಕ್ಷಣದ ಶಾಲೆಗಳಲ್ಲಿ ಬೋಧನೆ ಮತ್ತು ಇತರೆ ಶುಲ್ಕಗಳನ್ನು 


ಕೆಳಕಂಡಂತೆ ಪರಿಷ್ಕರಿಸಿ, ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಭವಿಷ್ಯಾನ್ಷಯವಾಗಿ ಜಾರಿಗೆ ಬರುವಂತೆ ಆದೇಶಿಸಲಾಗಿದೆ. 
























































ದಿ: 31-12-2008ರ 
ಸಮ ಷಯ ದರ್ಜೆ ಆದೇಶದಂತೆ ಇರುವ ವ 
ಸಂಖ್ಯೆ ಕಫ Ws ರೂ.ಗಳಲ್ಲಿ 
ಪ್ರಸ್ತುತ ಶುಲ್ತ ರೂ.ಗಳಲ್ಲಿ 

01. ಅರ್ಜಿ ಶುಲ್ತ [ಎಲ್ಲಾ ವಿಷಯಗಳಿಗೆ) ಎಲ್ಲಾ ದರ್ಜೆಗಳಿಗೆ 30-00 50-00 
02. ದಾಖಲಾತಿ ಶುಲ್ಪ [ಎಲ್ಲಾ ವಿಷಯಗಳಿಗೆ] ಎಲ್ಲಾ ದರ್ಜೆಗಳಿಗೆ 30-00 50-00 
03. ವಾಚನಾಲಯ ಶುಲ್ತ್ಪ [ಎಲ್ಲಾ ವಿಷಯಗಳಿಗೆ] ಎಲ್ಲಾ ದರ್ಜೆಗಳಿಗೆ 30-00 50-00 
04. ಮಾಸಿಕ ದಂಡ ಶುಲ್ಕ [ಎಲ್ಲಾ ವಿಷಯಗಳಿಗೆ] ಎಲ್ಲಾ ದರ್ಜೆಗಳಿಗೆ 15-00 10-00 

[11ನೇ ತಾರೀಖನಿಂದ 

15ನೇ ತಾರೀಖನವರೆಗೆ 
20-00 

[16ನೇ ತಾರೀಖನಿಂದ 

31ನೇ ತಾರೀಖನವರೆಗೆ] 
05. ಮಾಸಿಕ ಶುಲ [ಎಲ್ಲಾ ವಿಷಯಗಳಿಗೆ] ಪ್ರಥಮ ದರ್ಜೆ 100-00 150-00 
ಮಧ್ಯಮ ದರ್ಜೆ 110-00 175-00 
ಪೌಢ ದರ್ಜೆ 110-00 175-00 
ಪ್ರವೀಣ 130-00 200-00 
06. ಮೆಕಾನಿಸಂ ಶುಲ್ನ [ಬೆರಳಚ್ಚು ಪರೀಕ್ಷೆಗೆ ಪ್ರಥಮ ದರ್ಜೆ 65-00 75-00 
ಹಾಜರಾಗುವ ವಿದ್ಯಾರ್ಥಿಗಳಿಗೆ ಮಾತ್ರ] ಪ್ರೌಢ ದರ್ಜೆ 75-00 85-00 
ಪ್ರವೀಣ 85-00 100-00 
07. ಬೆರಳಚ್ಚು ಯಂತ್ರದ ಬಾಡಿಗೆ [ಪರೀಕ್ಷೆಗೆ ಎಲ್ಲಾ ದರ್ಜೆಗಳಿಗೆ 65-00 75-00 

ಹಾಜರಾಗುವ ವಿದ್ಯಾರ್ಥಿಗಳಿಗೆ] 














೩೫೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 














08. ಪೀಠೋಪಕರಣಗಳ ಬಾಡಿಗೆ (ಬೆರಳಚ್ಚು ಪರೀಕ್ಷೆ ಎಲ್ಲಾ ದರ್ಜೆಗಳಿಗೆ 40-00 50-00 
ವಿದಾರ್ಥಿಗಳಿಗೆ) 

09. ಸಾಗಾಣಿಕೆ ವೆಚ್ಚ [ಬೆರಳಚ್ಚು ಪರೀಕ್ಷೆ ಎಲ್ಲಾ ದರ್ಜೆಗಳಿಗೆ 25-00 50-00 
ವಿದಾರ್ಥಿಗಳಿಗೆ) 

















ಈ ಆದೇಶವನ್ನು ದಿನಾಂಕ: 10-07-1996ರ ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 01 ಟಿಎಫ್‌ಪಿ 96 ರಲ್ಲಿ ಇಲಾಖಾ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಲಾಗಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಟಿ. ಜಯರಾಂ 
ಪಿ.ಆರ್‌. ನಂ. 2450 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ಪ್ರೌಢ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ ಇವರ ಆಪ್ತ ಶಾಖೆಗೆ ಸಿಬ್ಬಂದಿವರ್ಗದ ಪ್ರಮಾಣವನ್ನು 
ನಿಗದಿಪಡಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 421 ಎ೦ಎಸ್‌ಓ 1986, ದಿನಾಂಕ: 23-06-1986. 
2. ಸರ್ಕಾರದ ಅಧಿಸೂನೆ ಸಂಖ್ಯೆ: ಸಿಆಸುಇ 462 ಸಿಶಾಸೇ 1988: ದಿನಾ೦ಕ: 28/09/1989 
3. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 305 ಸಿಶಾಸೇ 2000; ದಿನಾಂಕ: 08/06/2001 
4. ನಿವಾಸಿ ಆಯುಕ್ತರು, ನವದೆಹಲಿ ಇವರ ಪತ್ರ; ದಿನಾಂಕ: 09-11/07/2008. 
ಪ್ರಸ್ತಾವನೆ : 
ಮೇಲೆ ಓದಲಾದ (0, (2) & (3) ರಲ್ಲಿ ಸರ್ಕಾರಿ ಆದೇಶಗಳಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಅಪರ ಮುಖ್ಯ 
ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯದರ್ಶಿಗಳು, ಆಯುಕ್ತರು ಮತ್ತು ಇತರೆ ಹಿರಿಯ ಅಧಿಕಾರಿಗಳ ಆಪ್ತ ಶಾಖೆಗಳಿಗೆ 
ಸಿಬ್ಬಂದಿವರ್ಗದ ಪ್ರಮಾಣವನ್ನು ನಿಗದಿಪಡಿಸಲಾಗಿರುತ್ತದೆ. 
ಮೇಲೆ (4) ರಲ್ಲಿ ಓದಲಾದ ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ ಇವರ ಪತ್ರದಲ್ಲಿ ಉಲ್ಲೇಖ (0, (2) & (3) ರ 
ಸರ್ಕಾರಿ ಆದೇಶಗಳಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯದರ್ಶಿಗಳ 
ಮಟ್ಟದ ಅಧಿಕಾರಿಗಳ ಆಪ್ತ ಶಾಖೆಗೆ ಸಿಬ್ಬಂದಿವರ್ಗದ ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ. ಅದರಂತೆ ನಿವಾಸಿ ಆಯುಕ್ತರ ಕಛೇರಿ, ಕರ್ನಾಟಕ ಭವನ, 
ನವದೆಹಲಿ ಇಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಮಟ್ಟದ ಅಧಿಕಾರಿಗಳು, ನಿವಾಸಿ ಆಯುಕ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕಾರಣ ನಿವಾಸಿ 
ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿಯಲ್ಲಿಯೂ ಹೆಚ್ಚುವರಿ ಹುದ್ದೆಗಳನ್ನು ಸೃಷ್ಟಿ ಮಾಡುವಂತೆ ಕೋರಿರುತ್ತಾರೆ. 
ವನೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 73 ಆಶೀಸೇ 2008, ಬೆ೦ಗಳೂರು, ದಿನಾಂಕ : 12-10-2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗಾಗಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ನಿವಾಸಿ ಆಯುಕ್ತರು, ಕರ್ನಾಟಕ ಭವನ ನವದೆಹಲಿ 
ಇವರು ಸರ್ಕಾರದ ಕಾರ್ಯದರ್ಶಿಗಳ ದರ್ಜೆಯ ಅಧಿಕಾರಿಗಳಾಗಿರುವುದರಿಂದ ಇವರ ಆಪ್ತ ಶಾಖೆಗೆ ಸಿಬ್ಬಂದಿವರ್ಗದ ಪ್ರಮಾಣವನ್ನು ಈ ಆದೇಶದ 
ಅನುಬಂಧದಲ್ಲಿ ಸೂಚಿಸಿರುವಂತೆ ಸಿಬ್ಬಂದಿ ಮಂಜೂರಾತಿಗೆ ಅನುಮತಿಸಿದೆ. 
2) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 485 ವೆಚ್ಚ-12/2011 ದಿನಾಂಕ: 05/09/2011 ರಲ್ಲಿ ನೀಡಿರುವ 
ಸಹಮತಿಯನ್ಹಯ ಹೊರಡಿಸಲಾಗಿದೆ. 


ದ್‌ 
ಪ್ರಸ್ತಾ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜೋಸ್‌ ಗ್ನೇವಿಯರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಆಡಳಿತ-2) 


ಬ pr 


ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 73 ಆಶೀಸೇ 2008; ದಿನಾಂಕ: 12/10/2011 ರ ಅನುಬಂಧ 











ಭಾಷಾಂತರಕಾರರು 
ಕಛೇರಿ ಹೆಸರು ಶೀಘಲಿಪಿಗಾರರು (ಶಾಖಾಧಿಕಾರಿ/ ಹಿರಿಯ |ಸಹಾಯಕ ಕ ಆ ಮುಹವ ದಲಾಯತ್‌ 
ಕ ಸಹಾಯಕರು ಗಾರರು ಚಾಲಕ 
ಸಹಾಯಕ) 
2 

ನಿವಾಸಿ ಪತ್ರಾಂಕಿತ ಆಪ್ತ 1 
ಆಯುಕ್ತರ ಆಪ್ತ ಸಹಾಯಕರು/ ಶಾಖಾಧಿಕಾರಿ/ಹಿರಿಯ — 1 — 1 2 

ಶಾಖೆ ಹಿರಿಯ ಸಹಾಯಕರು 

ಶೀಘಲಿಪಿಗಾರರು 





























ಜೋಸ್‌ ಗ್ನೇವಿಯರ್‌ 
ಪಿ.ಆರ್‌. 2451 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಆಡಳಿತ-2) 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೨೭ 





ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 
ವಿಷಯ : ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅನುದಾನದಿಂದ ಯೋಜನೆಗೆ ಸಂಬಂಧಿಸಿದ 
ಸಾಧಿಲ್ವಾರು ವೆಚ್ಚವನ್ನು ಭರಿಸುವ ಬಗ್ಗೆ. 
ಓದಲಾದ : ಸರ್ಕಾರದ ಆದೇಶ ಸಂಖ್ಯೆ: ಯೋಇ 10 ಪಿಎ೦ಎ೦ 2011, ದಿನಾಂಕ: 22-06-2011. 
ಪ್ರಸ್ತಾವನೆ: 
ಮೇಲೆ ಓದಲಾದ ಆದೇಶದಲ್ಲಿ 2011-12ನೇ ಸಾಲಿನ ಆರ್ಥಿಕ ವರ್ಷದಿಂದ ಜಾರಿಗೆ ಬರುವಂತೆ ಲೆಕ್ಕಶೀರ್ಷಿಕೆ 4575-60-800-0-01-132 
(ಯೋಜನೆ) ಅಡಿ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಗೆ ಒದಗಿಸಲಾಗಿರುವ ಅನುದಾನದ ಶೇಕಡ 0.45 ರಷ್ಟನ್ನು ಜಿಲ್ಲಾಮಟ್ಟದಲ್ಲಿ ಮತ್ತು 
ಶೇಕಡ 0.05 ರಷ್ಟನ್ನು ರಾಜ್ಯ ಮಟ್ಟದಲ್ಲಿ ಯೋಜನೆಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸಲು ಗಣಕಯಂತ್ರ ಖರೀದಿ ಕಚೇರಿ ವೆಚ್ಚ ಮಾಹಿತಿ 
ನಿರ್ವಹಣಾ ವ್ಯವಸ್ಥೆಯ ನಿರ್ವಹಣೆ/ಸುಧಾರಣೆಗಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳುವ ಪ್ರೋಗ್ರಾಮರ್‌ ಹಾಗೂ ಡಾಟಾ ಎಂಟ್ರಿ 
ಆಪರೇಟರ್‌ಗಳ ಸಂಭಾವನೆ, ಯೋಜನೆಯನ್ನು ಅನುಷ್ಠಾನಗೊಳಿಸುವ ಅಧಿಕಾರಿ/ಸಿಬ್ಬಂದಿಗಳಿಗೆ ತರಬೇತಿ ನೀಡಲು ತಗಲುವ ವೆಚ್ಚ ಮತ್ತು ಯೋಜನೆಗೆ 
ಸಂಬಂಧಿಸಿದ ಇನ್ನಿತರೆ ವೆಚ್ಚಗಳನ್ನು ಭರಿಸಲು ಅನುಮತಿಸಲಾಗಿದೆ. ಈ ಎಲ್ಲಾ ವೆಚ್ಚಗಳನ್ನು ಲೆಕ್ಕಶೀರ್ಷಿಕೆ 4575-60-800-0-01-132 (ಯೋಜನೆ) 
ಅಡಿ ಭರಿಸಲು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ : ಯೋಇ 10 ಪಿಎಂಎಂ 2011 ದಿನಾಂಕ : 15-09-2011. 
2011-12ನೇ ಸಾಲಿನಲ್ಲಿ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಗೆ, ಸಂಬಂಧಿಸಿದಂತೆ ಗಣಕ ಯಂತ್ರ ಖರೀದಿ, ಕಚೇರಿ ವೆಚ್ಚ 
ಮಾಹಿತಿ ನಿರ್ವಹಣಾ ವ್ಯವಸ್ಥೆಯ ನಿರ್ವಹಣೆಗಾಗಿ ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಂಡಿರುವ ಡಾಟಾ ಎಂಟ್ರಿ ಆಪರೇಟರ್ಸ್‌ ಹಾಗೂ ಕಂಪ್ಯೂಟರ್‌ 
ಪ್ರೋಗ್ರಾಮರ್‌ಗಳ ಸಂಭಾವನೆ ಅಧಿಕಾರಿ/ಸಿಬ್ಬಂದಿಗಳ ತರಬೇತಿ ಹಾಗೂ ಇನ್ನಿತರೆ ವೆಚ್ಚಗಳನ್ನು ಲೆಕ್ಕಶೀರ್ಷಿಕೆ 4575-60-800-0-01-132 
(ಯೋಜನೆ) ಅಡಿ ಒದಗಿಸಲಾಗಿರುವ ಅನುದಾನದಿ೦ದ ಭರಿಸಲು ಆದೇಶಿಸಲಾಗಿದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ: ಆಇ 48 ವೆಚ್ಚ -6/2011, ದಿನಾ೦ಕ: 03-05-2011 ರಲ್ಲಿನ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಬಿ. ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 
ಪಿ.ಆರ್‌. 2452 ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಇಲಾಖೆ 


COMMERCE AND INDUSTRIES SECRETARIAT 
Sub : Transfer of the project approval given to M/s KMMI Steel Pvt. Ltd., in favour of M/s Minera Steel and 
Power Pvt. Ltd., -reg. 
Read: 1. Government Order No.: Cl 84 SPl 2008, dated 13-05-2008. 
2. Government Order No.: Cl 84 SPI 2008, dated 11-03-2011. 
3. Proceedings of the 25" State High Level Clearance Committee (SHLCC) Meeting held on 14-07- 
2011. 
Preamble: 

Project proposal of M/s KMMI Steel Pvt. Lid., Bellary to establish “Mini Steel Plant- 1.5 lakhs TPA with 15 MW Power 
Generation”. With an investment of Rs. 212 crores, in their existing premises of Sponge Iron Plant at Sy. No. 131, Yerabanahalli 
Village, Sandur Taluk, Bellary District was approved vide G.O. read at (1) above. 

Government has approved the extension of time to implement the project by one year, vide G.0. read at (2) above. 

The project proponent vide letter dated 13-05-2011 has requested for change of name of the company from M/s KMMI 
Steel Pvt. Ltd. to M/s Minera Steel and Power Pvt. Ltd. 

In The 25" State High Level Clearance Committee (SHLCC) Meeting held on 14-07-2011, the proposal of the Company 
was discussed and approved. 

Government has examined the recommendations made by the State High Level Clearance Committee in the 25" Meeting 
held on 14-07-2011, in all aspects. 

Hence the following Order:- 

Government Order No. Cl 84 SPI 2008, Bangalore, dated 12-09-2011 

In the circumstances explained in the preamble, Government is pleased accord approval for the transfer of project 
approval given to M/s KMMI Steel Pvt. Ltd., in favour of M/s Minera Steel and Power Pvt. Lid. 

Other terms and conditions, remain the same as in the G.O. read at (1) above. 


By Order and in the name of the Governor of Karnataka 
AV. Srinivasa Dikshit 
Desk Officer (Technical Cell) 
P.R. 2453 Commerce & Industries Department 


೩೫೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಕೊಪ್ಪಳ ತಾಲ್ಲೂಕು ಬುಡಶೆಟ್ನಾಳ ಗ್ರಾಮದ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಮನೆಗೆ ನ್ಯಾಯಾಲಯದ 
ಆದೇಶದಂತೆ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾ೦ಕ 18-10-2010ರ ಪತ್ರ ಸಂಖ್ಯೆ: 
ಮುಇಂ/ಸನೀ(ಉ/ಭೂಸ್ವಾಪ್ರ/2011-12/4704. 


ಕೊಪ್ಪಳ ತಾಲ್ಲೂಕು ಬುಡಶೆಟ್ನಾಳ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಬುಡಶೆಟ್ನಾಳ ಗ್ರಾಮದ ಮನೆ ನಂ. 1/1/88ರ ಮನೆಗೆ ಸಿವಿಲ್‌ 
ಜಡ್ಜ್‌ (ಹಿರಿಯ ಶ್ರೇಣಿ) ಕೊಪ್ಪಳ ಇವರು ಎಲ್‌.ಎ.ಸಿ. ಪ್ರಕರಣದಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ 
ಬಿಡುಗಡೆ ಮಾಡುವಂತೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಮೇಲೆ ಓದಲಾದ ದಿನಾಂಕ: 18-08-2010ರ 
ಪತ್ರದಲ್ಲಿ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 
* ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 02-07-1992. 
* ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 
23-05-1994. 
ಭೂಪರಿಹಾರ ಪಡೆದ ಮಾಲೀಕರು ಸ್ವಾಧೀನಪಡಿಸಿಕೊಂಡ ಮನೆ ಮತ್ತು ಗುಡಿಸಲು ಕಟ್ಟಡಗಳಿಗೆ ನೀಡಿರುವ ಪರಿಹಾರ 
ಅಸಮರ್ಪಕವಾಗಿದೆಯೆಂದು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ವ್ಯವಹಾರ ನ್ಯಾಯಾಧೀಶರ ನ್ಯಾಯಾಲಯ (ಹಿರಿಯ ವಿಭಾಗ) ಕೊಪ್ಪಳ ಇಲ್ಲಿ ಭೂಸ್ವಾಧೀನ 
ಕಾಯ್ದೆ ಕಲಣ 18(1)ರ ಅಡಿಯಲ್ಲಿ ಎಲ್‌.ಎ.ಸಿ. ಸಂಖ್ಯೆ: 2/04ನ್ನು ದಾಖಲಿಸಿದ್ದು, ನ್ಯಾಯಾಲಯವು ಮನೆಯ ಮಾರುಕಟ್ಟೆ ಬೆಲೆಯನ್ನು ರೂ. 
1,66,339/- ಗಳಿಗೆ ನಿಗದಿಪಡಿಸಿ ಇತರೆ ಸವಲತ್ತುಗಳೊಂದಿಗೆ ಪರಿಹಾರ ನೀಡಲು ಆದೇಶಿಸಿದೆ ಎಲ್‌.ಎ.ಸಿ. ತೀರ್ಪಿನ ಎರುದ್ಧ ಉಚ್ಛ ನ್ಯಾಯಾಲಯದಲ್ಲಿ 
ಮೇಲ್ಮನವಿ ಎಂಎಫ್‌ಎ 9125/05ನ್ನು ದಾಖಲಿಸಿದ್ದು, ಉಚ್ಛ ನ್ಯಾಯಾಲಯವು ಮೇಲ್ಮನವಿಯನ್ನು ವಜಾಗೊಳಿಸಿದೆ. 
ಎಂ.ಎಫ್‌.ಎ. 9125/06ರ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯು ಪತ್ರ 
ಸಂಖ್ಯೆ: ಲಾ 239 ಎಲ್‌ಎಸ್‌ಪಿ 2009, ದಿನಾ೦ಕ 04-03-2009ರಲ್ಲಿ ಅಭಿಪ್ರಾಯ ನೀಡಿದೆ. 
ಪಾವತಿಸಬೇಕಾದ ಪರಿಹಾರ ಮೊತ್ತದ ವಿವರ ಕೆಳಕಂಡಂತಿದೆ: 























ಕ್ರ. ಎಲ್‌ಎಸಿ ಎಂಎಫ್‌ಎ ಬುಡಶೆಟ್ನಾಳ ವಿಸ್ಕೀರ್ಣ ಚ.ಮೀ. | ಪರಿಹಾರ ಮೊತ್ತ (ರೂ.ಗಳಲ್ಲಿ) 
ಸಂ. ಗ್ರಾಮದ ಮನೆ ನಂ. 
| 2/04 9125/06 1/1/88 42-50 4,35,468-00 

ಒಟ್ಟು 4,35,468-00 














ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 38 ಭೂಸ್ವಾಪ್ರ 2011 ಬೆಂಗಳೂರು, ದಿನಾಂಕ : 03ನೇ ಅಕ್ಟೋಬರ್‌ 2011. 

ಕೊಪ್ಪಳ ತಾಲ್ಲೂಕು ಬುಡಶೆಟ್ನಾಳ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಬುಡಶೆಟ್ನಾಳ ಗ್ರಾಮದ ಮನೆ ನಂ. 1//88ರ ಮನೆಗೆ ಸಿವಿಲ್‌ 
ಜಡ್ಜ್‌ (ಹಿರಿಯ ಶ್ರೇಣಿ) ಕೊಪ್ಪಳ ಇವರು ಎಲ್‌.ಎ.ಸಿ. ಪ್ರಕರಣದಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರ ಮೊತ್ತ ರೂ. 4.35,468-00 
ಗಳನ್ನು (ನಾಲ್ಕು ಲಕ್ಷದ ಮೂವತ್ತೈದು ಸಾವಿರದ ನಾನೂರ ಅರವತ್ತೆಂಟು ರೂ.ಗಳು ಮಾತ್ರ ಪಾವತಿಸಲು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು 
ಅನುಮೋದನೆ ನೀಡಿದೆ. 

1, ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ತೆಯನ್ನು ದೃಢೀಕರಿಸಿಕೊ೦ಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಗೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 

3... ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2011-12ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702-00-800-1-00-ಭೂಸ್ವಾಧೀನ ವೆಚ್ಚಗಳು ಮತ್ತು ತ್ವೇಂಗಳು- 
ಇತ್ಯರ್ಥ 132 ಬಂಡವಾಳ ವೆಚ್ಚಗಳು” ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ರೂ. 4,35,468/- ಗಳನ್ನು ಹಂಚಿಕೆ 
ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2010, ದಿನಾಂಕ 
20-10-2010ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 2454 ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೨೯ 





ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಜಿ.ಎಂ. ಯಾತನೂರು, ಹಿಂದಿನ ಎ.ಎಸ್‌.ಪಿ. ಬೀದರ್‌ ಜಿಲ್ಲೆ ರವರ ವಿರುದ್ಧದ ಇಲಾಖೆ ವಿಚಾರಣೆಯ 
ಪರಿಷ್ಕೃತ ದಂಡನೆ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಸಇ 5 ಪೊಸಿಪ 2010 ದಿನಾಂಕ 09-09-2010. 
2) ಮಹಾಲೇಖಪಾಲರ ಪತ್ರ ಸಂಖ್ಯೆ GE Cell 1/P2/PF212/1250 ದಿನಾ೦ಕ 14-10-2010. 


ಮೇಲೆ (0ರಲ್ಲಿ ಓದಲಾದ ಆದೇಶದಲ್ಲಿ ಶ್ರೀ ಜಿ.ಎಂ. ಯಾತನೂರ್‌, ಅಡಿಷನಲ್‌ ಎಸ್‌.ಪಿ. ಬೀದರ್‌ ಜಿಲ್ಲೆ ರವರು ಸಂತಾಪುರ ಪೊಲೀಸ್‌ 
ಠಾಣೆ ಗುನ್ನೆ ಸಂಖ್ಯೆ: 7/07 ಕಲಂ 20ಬಿ ಎನ್‌.ಡಿ.ಪಿ.ಎಸ್‌. ಕಾಯ್ದೆ ಅಡಿಯಲ್ಲಿ ದಾಖಲಾದ ಪ್ರಕರಣದಲ್ಲಿನ ಆರೋಪಿ ಶಾಂತಪ್ಪನನ್ನು ರಕ್ಷಿಸಬೇಕೆಂಬ 
ಉದ್ದೇಶದಿಂದ ತನಿಖೆಯ ದಾರಿಯನ್ನು ತಪ್ಪಿಸಿ ತನಿಖಾಧಿಕಾರಿಗಳಿಗೆ ತಪ್ಪು ಸೂಚನೆಗಳನ್ನು ನೀಡಿ ತನಿಖೆಯನ್ನು ತಪ್ಪು ದಾರಿಗೆ ಎಳೆಯುವ ಮೂಲಕ 
ಅವರ ಕರ್ತವ್ಯದಲ್ಲಿ ಲೋಪ, ಅಧಿಕಾರ ದುರುಪಯೋಗ, ದುರ್ನಡತೆ ಮತ್ತು ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಮೇಲ್ನೋಟಕ್ಕೆ ಕಂಡು 
ಬಂದಿದ್ದರಿಂದ ಇವರ ಎರುದ್ಧ ಕೆ.ಎಸ್‌.ಪಿ. (ಡಿ.ಪಿ) ನಿಯಮಗಳು, 1965ರ ನಿಯಮ 6 ರಡಿಯಲ್ಲಿ ದಿನಾ೦ಕ 06-03-2009 ರಂದು ಇಲಾಖಾ 
ವಿಚಾರಣೆಗೆ ಆದೇಶಿಸಿ ವಿಚಾರಣಾಧಿಕಾರಿಗಳನ್ನು ನೇಮಿಸಿ. ವಿಚಾರಣಾಧಿಕಾರಿಗಳಿಂದ ವಿಚಾರಣಾ ವರದಿಯನ್ನು ಪಡೆಯಲಾಗಿದೆ. ವಿಚಾರಣಾಧಿಕಾರಿಗಳು 
ಇಲಾಖಾ ವಿಚಾರಣೆಯನ್ನು ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು, 1965ರ ನಿಯಮ 6 ರಲ್ಲಿ ವಿಧಿಸಲಾದ ಇಲ್ಲಾ ಕ್ರಮಗಳನ್ನು 
ಪೂರೈಸಿರುವುದಾಗಿ ದೃಢೀಕರಿಸಿ ತಮ್ಮ ಅಂತಿಮ ವರದಿಯನ್ನು ಸಲ್ಲಿಸಿರುತ್ತಾರೆ. ವರದಿಯಲ್ಲಿ ಅಭಿಯೋಗ ಪರವಾಗಿ 16 ಸಾಕ್ಷಿಗಳನ್ನು ವಿಚಾರಣೆ 
ಮಾಡಲಾಗಿದ್ದು, ವಿಚಾರಣೆಯ ದಾಖಲಾತಿಗಳನ್ನು ಪರಿಶೀಲಿಸಲಾಗಿದೆ. ಹಾಗೂ ರಕ್ಷಣಾ ಸಾಕ್ಷಿದಾರರೊಬ್ಬರನ್ನು ಹಾಗೂ 8 ಪುಟಗಳ ಪ್ರತಿ ರಕ್ಷಣಾ 
ಲಿಖಿತ ದಾಖಲಾತಿಗಳನ್ನು ಸಹ ಪರಿಶೀಲಿಸಿರುತ್ತಾರೆ. ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದ ವಿಚಾರಣಾಧಿಕಾರಿಯವರು ದಿನಾಂಕ 
03-03-2008 ರಂದು ಆರೋಪಿತ ಪೊಲೀಸ್‌ ಅಧಿಕಾರಿಯು ಪಿ.ಎಸ್‌.ಐ. ಸಂತಾಪುರ ಪೊಲೀಸ್‌ ಠಾಣೆ ರವರಿಗೆ ತಲೆ ತಪಿಸಿಕೊಂಡ 3ನೇ ಪ್ರಮುಖ 
ಆರೋಪಿಯನ್ನು ಹೊರತುಪಡಿಸಿ ಈಗಾಗಲೇ ದಸ್ತಗಿರಿಯಾದ ಇಬ್ಬರು ಆರೋಪಿಗಳ ಎರುದ್ಧ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸುವಂತೆ ತಿಳಿಸಿ 3ನೇ 
ಆರೋಪಿಯನ್ನು ದೋಷಾರೋಪಣೆ ಪಟ್ಟಿಯಲ್ಲಿ ಸೇರಿಸುವುದು ಸಮ೦ಜಸವಲ್ಲವೆಂದು ತಿಳಿಸಿರುವುದು ಕಂಡು ಬಂದಿದ್ದು. ಇದು 3ನೇ ಆರೋಪಿ 
ಶಾಂತಪ್ಪನಿಗೆ ಸಹಾಯಕ ಮಾಡುವ ದೃಷ್ಟಿಯಿಂದ ತನಿಖಾಧಿಕಾರಿಯವರಿಗೆ ಲಿಖಿತ ಜ್ಞಾಪನ ನೀಡಿ ತಪ್ಪು ದಾರಿಗೆ ಎಡೆ ಮಾಡಿಕೊಟ್ಟಂತಾಗುತ್ತದೆ ಎಂಬ 
ಅಭಿಪ್ರಾಯಕ್ಕೆ ವಿಚಾರಣಾಧಿಕಾರಿಗಳು ಬಂದಿರುತ್ತಾರೆ. ಆದರೂ ಸಹ ಈ ಪ್ರಕರಣದಲ್ಲಿ 3ನೇ ಆರೋಪಿಯ ಪತ್ತೆ ಕಾರ್ಯವು ನಿಲ್ಲದೇ ಅವರನ್ನು ದಿನಾಂಕ 
14-06-2008 ರಂದು ಬಂಧಿಸಿ ನ್ಯಾಯಾಂಗ ವಿಚಾರಣೆಗೆ ಒಳಪಡಿಸಿರುವುದು ಇಲಾಖಾ ವಿಚಾರಣೆಯ ಸಾಕ್ಷಿಗಳ ಹೇಳಿಕೆಯಿಂದ ಕಂಡು ಬಂದಿರುತ್ತದೆ 
ಎ೦ದು ವಿಚಾರಣಾಧಿಕಾರಿಗಳ ವರದಿಯನ್ವಯ ಶ್ರೀ ಜಿ.ಎಂ. ಯಾತನೂರ್‌ ಇವರ ವಿರುದ್ಧದ ದೋಷಾರೋಪಣೆಯು ಸಾಬೀತಾಗಿರುತ್ತದೆ ಎಂದು ವರದಿ 
ಮಾಡಿರುತ್ತಾರೆ. ಶ್ರೀ ಜಿ.ಎಂ. ಯಾತನೂರ್‌ ರವರ ಜನ್ಮ ದಿನಾಂಕ: 01-11-1951 ಇದ್ದು, ಇವರು ದಿನಾಂಕ 30-10-2011 ರಂದು ವಯೋ ನಿವೃತ್ತಿ 
ಹೊಂದಲಿದ್ದಾರೆ. ಆದುದರಿಂದ ಕರ್ನಾಟಕ ಪೊಲೀಸ್‌ ಅಧಿನಿಯಮ, 1963ರ ಕಲಂ 23(1(8)(1) ರನ್ವಯ ಇವರ ಒಂದು ವಾರ್ಷಿಕ ವೇತನ 
ಬಡ್ತಿಯನ್ನು ತಡೆಹಿಡಿಯುವ ದಂಡನೆಯನ್ನು ಎಧಿಸಿ ಸರ್ಕಾರದ ಆದೇಶ ಸಂಖ್ಯೆ: ಒಇ 5 ಪೊಸಿಪ 2010 ದಿನಾ೦ಕ 09-09-2010 ರಂದು ಆದೇಶ 
ಹೊರಡಿಸಿದೆ. 

ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಮಹಾಲೇಖಪಾಲರು ದಿನಾಂಕ 01-06-2010 ರಲ್ಲಿ ಅಧಿಕಾರಿಯ ಪ್ರಸ್ತುತ ರೂ. 26850/- ಗಳ 
ಮೂಲ ವೇತನ ಪಡೆಯುತ್ತಿರುವುದರಿಂದ ಸದರಿ ಹುದ್ದೆಯಲ್ಲಿ ರೂ. 18150-26925/- ರಂತೆ ಗರಿಷ್ಠ ವೇತನದಲ್ಲಿರುವುದರಿಂದ ದಿನಾಂಕ 09-09- 
2010 ರಂದು ಹೊರಡಿಸಿದ ಆದೇಶದಂತೆ ದಿನಾಂಕ 01-06-2011 ರ ವಾರ್ಷಿಕ ವೇತನ ಬಡ್ತಿಯನ್ನು ತಡೆಹಿಡಿಯಲು ಆಗದ ಕಾರಣ ದಿನಾಂಕ 09- 
09-2010 ರಂದು ಹೊರಡಿಸಿದ ಆದೇಶಕ್ಕೆ ತಿದ್ದುಪಡಿಯ ಆದೇಶ ಹೊರಡಿಸಲು ಕೋರಿರುತ್ತಾರೆ. ಶ್ರೀ ಯಾತನೂರ ರವರು ತಮ್ಮ ವೇತನ ಶ್ರೇಣಿಯಲ್ಲಿ 
ಗರಿಷ್ಠ ಮಿತಿಯನ್ನು ತಲುಪಿದ್ದು, ಇವರ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ತಡೆಹಿಡಿಯುವುದು ಸಾಧ್ಯವಾಗದ ಕಾರಣ ಶ್ರೀ ಯಾತನೂರರವರಿಗೆ 
ಪರಿಷ್ಕೃತ ದಂಡನೆಯನ್ನು ವಿಧಿಸಬಹುದಾಗಿದೆ. ಅಂತೆಯೇ, ಇವರ ವೇತನವನ್ನು ಪ್ರಸ್ತುತದ ವೇತನ ಶ್ರೇಣಿಯ ಕೆಳಗಿನ ಒಂದು ಹಂತಕ್ಕೆ ಸಂಚಿತ 
ಪರಿಣಾಮ ರಹಿತವಾಗಿ ಒಂದು ವರ್ಷದವರೆಗೆ ಕೆಳಗಿಳಿಸುವ ದಂಡನೆಯನ್ನು ವಿಧಿಸಿ ತಿದ್ದುಪಡಿ ಆದೇಶ ಹೊರಡಿಸಲು ನಿರ್ಧರಿಸಿದೆ. ಸದರಿ ಆದೇಶವು 
ಮೂಲ ದಂಡನೆಯ ಸರ್ಕಾರಿ ಆದೇಶ ದಿನಾಂಕ 09-09-2010 ರಿಂದಲೇ ಜಾರಿಗೆ ಬರುತ್ತದೆ ಎಂದು ಸರ್ಕಾರವು ತೀರ್ಮಾನಿಸಿ ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಳ 467 ಹೊಸಿಪ 2010 ಬೆಂಗಳೂರು, ದಿನಾಂಕ : 24ನೇ ಸೆಪ್ಟೆಂಬರ್‌ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಶ್ರೀ ಜಿ.ಎಂ. ಯಾತನೂರು, ಹೆಚ್ಚುವರಿ ಪೊಲೀಸ್‌ ಅಧೀಕ್ಷಕರು, ಬೀದರ್‌ ಜಿಲ್ಲೆ ರವರ ವಿರುದ್ಧದ 
ಆರೋಪಗಳು ಸಾಭೀತಾದ ಹಿನ್ನೆಲೆಯಲ್ಲಿ ಒಳ 5 ಹೊಸಿಪ 2010 ದಿನಾಂಕ: 09-09-2010 ರಂದು ಅಧಿಕಾರಿಗಳ ಮುಂದಿನ ಒಂದು ವಾರ್ಷಿಕ 
ವೇತನ ಬಡ್ತಿ ಸಂಚಿತ ಪರಿಣಾಮ ರಹಿತವಾಗಿ ತಡೆಹಿಡಿಯುವ ದಂಡನೆ ವಿಧಿಸಿ ಆದೇಶಿಸಿದೆ. ಅಧಿಕಾರಿಗಳು ವೇತನ ಶ್ರೇಣಿಯಲ್ಲಿ ಗರಿಷ್ಠ ಮಿತಿ 
ತಲುಪಿರುವುದರಿಂದ ದಂಡನೆಯನ್ನು ಪಾಲನೆ ಮಾಡಲು ಸಾಧ್ಯವಾಗದ ಕಾರಣ ಶ್ರೀ ಜಿ.ಎಂ. ಯಾತನೂರ, ಹಿಂದಿನ ಎ.ಎಸ್‌.ಪಿ. ಬೀದರ ಜಿಲ್ಲೆ ರವರಿಗೆ 
ಪ್ರಸ್ತುತ ಅಧಿಕಾರಿಗಳ ವೇತನ ಶ್ರೇಣಿಯ ಕೆಳಗಿನ ಒಂದು ಹಂತಕ್ಕೆ ಸಂಚಿತ ಪರಿಣಾಮ ರಹಿತವಾಗಿ ಒಂದು ವರ್ಷದ ವರೆಗೆ ಕೆಳಗಿಳಿಸುವಂತೆ ಪರಿಷ್ಕೃತ 
ದಂಡನೆ ವಿಧಿಸಿ. ಸದರಿ ದಂಡನೆಯು ದಿನಾಂಕ 09-09-2010 ರಿಂದಲೇ ಜಾರಿಗೆ ಬರುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಪಿ.ಆರ್‌. 2455 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 


೩೫೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ವಸತಿ ಸಚಿವಾಲಯ 
ವಿಷಯ : ಮೈಸೂರು ಜಿಲ್ಲೆ, ಇಲವಾಲ ಹೋಬಳಿ, ಯಲಚಹಳ್ಳಿ ಮತ್ತು ಮೇಗಳಾಪುರ ಗ್ರಾಮಗಳಲ್ಲಿ ಕರ್ನಾಟಕ ಗೃಹ 
ಮಂಡಳಿಯು ಮೆ: ಏಂಜಲ್‌ ಎ.ವಿ. ಅಸೋಸಿಯೇಟ್ಸ್‌ ಬಿಲ್ದರ್ಸ್‌ ಅಂಡ್‌ ಡೆವಲಪರ್ಟ್‌ ಬೆಂಗಳೂರು 
ಇವರೊಂದಿಗೆ ಸಹಭಾಗಿತ್ವ ವಸತಿ ಯೋಜನೆ ಕೈಗೊಳ್ಳಲು ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ರವರ ಕಛೇರಿಯ ಪತ್ರ 
ಸಂಖ್ಯೆ: ಕಗೃಮಂ/ಜಂನಿ/ನಯೋ/ಜೆವಿ/ಏಂಜಲ್‌/ಯಲಚಹಳ್ಳಿ/ಮೈಸೂರು/47 
/138/2010-11, ದಿನಾಂಕ: 26-07-2011/01-08-2011, 
ಪ್ರಸ್ತಾವನೆ : 
ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ರವರು ಮೇಲೆ ಓದಲಾದ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸುತ್ತಾ ಮೆ: ಏಂಜಲ್‌ ಎ.ವಿ. 
ಅಸೋಸಿಯೇಟ್ಸ್‌ ಬಿಲ್ದರ್ಸ್‌ ಅಂಡ್‌ ಡೆವಲಪರ್ಸ್‌, ಬೆಂಗಳೂರು. ಇವರು ದಿನಾಂಕ: 16/06/2010ರ ಪತ್ರದಲ್ಲಿ ಮೈಸೂರು ಜಿಲ್ಲೆ. ಇಲವಾಲ ಹೋಬಳಿ, 
ಯಲಚಿಹಳ್ಳಿ ಮತ್ತು ಮೇಗಳಾಪುರ ಗ್ರಾಮಗಳಲ್ಲಿ ಸುಮಾರು 200 ಎಕರೆ ಜಮೀನಿನಲ್ಲಿ ಸಹಭಾಗಿತ್ವದಲ್ಲಿ ವಸತಿ ಯೋಜನೆಯನ್ನು ಹಮ್ಮಿಕೊಳ್ಳುವ ಬಗ್ಗೆ 
ಆಸಕ್ತಿ ವ್ಯಕ್ತಪಡಿಸಿದ್ದು, ಸದರಿ ಪ್ರಸ್ತಾವನೆಯನ್ನು ದಿನಾಂಕ: 19/07/2010ರ ಸಹಭಾಗಿತ್ವದ ಯೋಜನೆಗಳನ್ನು ಪರಿಶೀಲಿಸುವ ಉಪ-ಸಮಿತಿ ಸಭೆಯಲ್ಲಿ 
ಹಾಗೂ ದಿನಾಂಕ: 21/07/2010ರ ಮಂಡಳಿ ಸಭೆಯ ಮುಂದೆ ಮಂಡಿಸಲಾಗಿತ್ತು ಎಂದು ಉಪ-ಸಮಿತಿಯ ನಡವಳಿಯಂತೆ, ಪ್ರಸ್ತಾಪಿತ ಜಮೀನುಗಳ 
ಭೂ-ಉಪಯೋಗದ ಬಗ್ಗೆ ಪರಿಶೀಲಿಸಿ ಮೈಸೂರು ನಗರದ ಮಾಸ್ಟರ್‌ ಪ್ಲಾನ್‌ ವ್ಯಾಪ್ತಿಗೆ ಒಳಗೊಂಡಿಲ್ಲದಿರುವುದರಿಂದ ಹಾಗೂ ವಸತಿಗೆ ಸಾಕಷ್ಟು ಬೇಡಿಕೆ 
ಇರುವುದರಿಂದ ಮಂಡಳಿಗೆ ಯಾವುದೇ ಆರ್ಥಿಕ ಭಾರವಿಲ್ಲದೇ ಮೆ: ಏಂಜಲ್‌ ಎ.ವಿ. ಅಸೋಸಿಯೇಟ್ಸ್‌ ಬಿಲ್ದರ್ಸ್‌ ಅಂಡ್‌ ಡೆವಲಪರ್ಸ್‌, ಬೆಂಗಳೂರು. 
ಇವರೊಂದಿಗೆ ಮಾರ್ಕೆಟಿಂಗ್‌ ಸಹಭಾಗಿತ್ವದ ವಸತಿ ಯೋಜನೆ ಮತ್ತು ನಿಯಮಗಳಡಿಯಲ್ಲಿ ಪರಿಗಣಿಸಲು ತೀರ್ಮಾನಿಸಿರುವುದಾಗಿ ತಿಳಿಸಿದ್ದಾರೆ. 
ಆದುದರಿಂದ, ಕರ್ನಾಟಕ ಗೃಹ ಮಂಡಳಿಯು ದಿನಾಂಕ: 21/07/2010ರ ಮಂಡಳಿ ಸಭೆಯಲ್ಲಿ ಕೈಗೊಂಡಿರುವ ನಿರ್ಣಯದಂತೆ ಮೆ: ಏಂಜಲ್‌ ಎ.ವಿ. 
ಅಸೋಸಿಯೇಟ್ಸ್‌ ಬಿಲ್ದರ್ಸ್‌ ಅಂಡ್‌ ಡೆವಲಪರ್ಸ್‌, ಬೆಂಗಳೂರು. ಇವರ ಸಹಭಾಗಿತ್ವದಲ್ಲಿ ವಸತಿ ಯೋಜನೆಯನ್ನು ಕೈಗೊಳ್ಳಲು ಸದರಿಯವರೊಂದಿಗೆ 
ಒಪ್ಪಂದ ಮಾಡಿಕೊಳ್ಳಲು ಮತ್ತು ಜಮೀನುಗಳನ್ನು ಮಂಡಳಿಗೆ ಹಸ್ತಾಂತರಿಸಿಕೊಳ್ಳಲು ಸರ್ಕಾರದ ಅನುಮೋದನೆಯನ್ನು ಮಂಡಳಿಯ ಆಯುಕ್ತರು 
ಕೋರಿದ್ದಾರೆ. 
ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ, ಈ ಕೆಳಕಂಡಂತೆ ಆದೇಶ ಹೊರಡಿಸಲು 
ನಿರ್ಣಯಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ವಇ 336 ಕಗೃಮಂ 2011 ಬೆಂಗಳೂರು, ದಿನಾಂಕ: 23/09/2011. 
ಮೇಲಿನ ಪ್ರಸ್ತಾವನೆಯ ಹಿನ್ನೆಲೆಯಲ್ಲಿ, ಕರ್ನಾಟಕ ಗೃಹ ಮಂಡಳಿಯು ಮೈಸೂರು ಜಿಲ್ಲೆ, ಇಲವಾಲ ಹೋಬಳಿ, ಯಲಚಹಳ್ಳಿ ಮತ್ತು 
ಮೇಗಳಾಪುರ ಗ್ರಾಮಗಳಲ್ಲಿ ಸುಮಾರು 200 ಎಕರೆ ಜಮೀನಿನಲ್ಲಿ ಮೆ: ಏಂಜಲ್‌ ಎ.ವಿ. ಅಸೋಸಿಯೇಟ್ಸ್‌ ಬಿಲ್ದರ್ಸ್‌ ಅಂಡ್‌ ಡೆವಲಪರ್ಸ್‌, ಬೆಂಗಳೂರು. 
ರವರೊಂದಿಗೆ ಸಹಭಾಗಿತ್ವದಲ್ಲಿ ವಸತಿ ಯೋಜನೆಯನ್ನು ಹಮ್ಮಿಕೊಳ್ಳುವ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಲು ಮತ್ತು ಜಮೀನುಗಳನ್ನು ಮಂಡಳಿಗೆ 
ಹಸ್ತಾಂತರಿಸಿಕೊಳ್ಳಲು ದಿನಾಂಕ: 21/07/2010ರ ಮಂಡಳಿ ಸಭೆಯ ವಿಷಯ ಸಂಖ್ಯೆ: 21ರಲ್ಲಿ ಕೈಗೊಂಡಿರುವ ನಿರ್ಣಯಕ್ಕೆ ಸರ್ಕಾರದ ಅನುಮೋದನೆ 
ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಪಾರ್ವತಿ 
ಪಿ.ಆರ್‌. 2456 ಪೀಠಾಧಿಕಾರಿ-3, ವಸತಿ ಇಲಾಖೆ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ| ಕೆ.ಟಿ. ಜ್ಯೋತಿ, ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, ಕುಡ್ಡೂರು, ತರೀಕೆರೆ ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ ಇವರ ರಾಜೀನಾಮೆಯನ್ನು ಅಂಗೀಕರಿಸುವ ಬಗ್ಗೆ. 
ಓದಲಾಗಿದೆ : ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು 
ಇವರ ಪತ್ರ ಸಂಖ್ಯೆ: ಜೆಆರ್‌ಓ(2ಎ)/76/2010-11, ದಿನಾಂಕ: 26/05/2011. 
ಪ್ರಸ್ತಾವನೆ : 
ಡಾ| ಕೆ.ಟಿ. ಜ್ಯೋತಿ, ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, ಕುಡ್ಡೂರು, ತರೀಕೆರೆ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ ಇವರು ಸರ್ಕಾರಿ ಅಧಿಸೂಚನೆ 
ಸಂಖ್ಯೆ: ಆಕುಕ 122 ಹೆಚ್‌ಎಸ್‌ಹೆಚ್‌ 2007 ದಿನಾಂಕ: 08/02/2008 ರ ಪ್ರಕಾರ ದಿನಾಂಕ: 27/02/2008 ರಂದು ಸೇವೆಗೆ ಸೇರಿದ್ದು, ವೈಯಕ್ತಿಕ 
ಕಾರಣಗಳಿಂದ ದಿನಾಂಕ: 01/01/2010 ರಿಂದ ಅನ್ವಯವಾಗುವಂತೆ ರಾಜೀನಾಮೆ ಸಲ್ಲಿಸಿರುತ್ತಾರೆ. ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸೇವೆಗಳು, ಬೆ೦ಗಳೂರು ಇವರು ಮೇಲೆ ಓದಲಾದ ಪತ್ರದಲ್ಲಿ ವೈದ್ಯರು ಅನಧಿಕೃತ ಗೈರುಹಾಜರಿಯಾದ ದಿನಾಂಕ: 30/1/2009 ರಿಂದ ಅನ್ವಯಿಸುವಂತೆ 
ಇವರ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಕೋರಿದ್ದು, ವೈದ್ಯರ ಎರುದ್ಧ ಯಾವುದೇ ಇಲಾಖಾ ವಿಚಾರಣೆ ಹಾಗೂ ಸರ್ಕಾರಕ್ಕೆ ಯಾವುದೇ ಬೇಬಾಕಿ 
ಇರುವುದಿಲ್ಲವೆಂದು ಹಾಗೂ ಇವರು ಬಾಂಡ್‌ ಅವಧಿಯಲ್ಲಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡ ಆದೇಶ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೩೧ 





ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 230 ಹೆಚ್‌ಎಸ್‌ಹೆಚ್‌ 2011 ಬೆಂಗಳೂರು, ದಿನಾಂಕ: 11/08/2011. 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ಡಾ॥ ಕೆ.ಟಿ. ಜ್ಯೋತಿ, ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, ಕುಡ್ಡೂರು, ತರೀಕೆರೆ ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ ಇವರು ವೈಯಕ್ತಿಕ ಕಾರಣದಿ೦ದ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ನೀಡಿರುವ ರಾಜೀನಾಮೆಯನ್ನು ದಿನಾಂಕ: 
30/1/2009 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಅಂಗೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಿಕ್ಕೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

ಪಿ.ಆರ್‌. 2457 (ಸೇವೆಗಳು) 


ವಸತಿ ಸಚಿವಾಲಯ 


ವಿಷಯ : 2011-12ನೇ ಸಾಲಿನಲ್ಲಿ ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿಗೆ ಎರಡನೇ ತ್ರೈಮಾಸಿಕ ಕಂತಿನ 
ಅನುದಾನ ಬಿಡುಗಡೆ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ: ವಇ 06 ಕೊಮಂಲೆ 2011, ದಿನಾಂಕ: 23-06-2011 
2. ಆಯುಕ್ತರು, ಕಕೊಅಮ, ಬೆಂಗಳೂರು ಇವರ ಪತ್ರ ಸಂಖ್ಯೆ; 
ಕಕೊಅಮ/ಲೆಪಶಾ/ಅನುದಾನ:2011-2012, ದಿನಾ೦ಕ: 17-08-2011. 

ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ(1)ರಲ್ಲಿ 2011-12ನೇ ಸಾಲಿಗೆ ಮೊದಲನೇ ತ್ರೈಮಾಸಿಕ ಕಂತಾಗಿ ಅನುದಾನವನ್ನು ಸಿಬ್ಬಂದಿ ವೆಚ್ಚ ಯೋಜನೆ 
ಮತ್ತು ಯೋಜನೇತರ ಹಾಗೂ ಹುಡ್ಕೋ ಸಾಲದ ಮೇಲು ಉಸ್ತುವಾರಿ (ಯೋಜನೇತರ)ಗಾಗಿ ಒಟ್ಟು ರೂ.567.01 ಲಕ್ಷಗಳನ್ನು ಕರ್ನಾಟಕ ಕೊಳಗೇರಿ 
ಅಭಿವೃದ್ಧಿ ಮಂಡಳಿಗೆ ಬಿಡುಗಡೆ ಮಾಡಲಾಗಿದೆ. ಕ್ರಮ ಸಂಖ್ಯೆ(2)ರಲ್ಲಿ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮ೦ಡಳಿರವರ ಪತ್ರದಲ್ಲಿ, 2011- 
12ನೇ ಸಾಲಿನ ಎರಡನೇ ತ್ರೈಮಾಸಿಕ ಕಂತಿನ ಅನುದಾನ ಸಿಬ್ಬಂದಿ ವೆಚ್ಚಕ್ಕೆ (ಯೋಜನೆ ಮತ್ತು ಯೋಜನೇತರಡಿ) ರೂ.137.50 ಲಕ್ಷಗಳು, ಕೊಳಚೆ 
ಸುಧಾರಣೆ - ಸಹಾಯಧನ - ಯೋಜನೆಯಡಿ ರೂ.25.00 ಲಕ್ಷಗಳನ್ನು ಹಾಗೂ ಹುಡ್ಕೋ ಸಾಲಗಳ ಮೇಲು ಉಸ್ತುವಾರಿಗಾಗಿ ರೂ.346.92 ಲಕ್ಷಗಳು 
(ಹುಡ್ಕೋ ಸಂಸ್ಥೆಯ ಬೇಡಿಕೆಯನ್ವಯ) ಒಟ್ಟು ಯೋಜನೆಯಡಿ ರೂ.137.50 ಲಕ್ಷಗಳು ಹಾಗೂ ಯೋಜನೇತರಡಿಯಲ್ಲಿ ರೂ.421.62ಲಕ್ಷಗಳು ಒಟ್ಟು 
ರೂ. 559.12ಲಕ್ಷಗಳನ್ನು ಮಂಡಳಿಗೆ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

ಸರ್ಕಾರವು ಪ್ರಸ್ತಾವನೆಯನ್ನು ಪರಿಶೀಲಿಸಿ ವಿವಿಧ ಲೆಕ್ಕಶೀರ್ಷಿಕೆಗಳಡಿ ಎರಡನೇ ತ್ರೈಮಾಸಿಕ ಕಂತಾಗಿ ಅನುದಾನವನ್ನು ಕರ್ನಾಟಕ ಕೊಳಗೇರಿ 
ಅಭಿವೃದ್ಧಿ ಮಂಡಳಿಗೆ ಬಿಡುಗಡೆ ಮಾಡಲು ತೀರ್ಮಾನಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ವಇ 06 ಕೊಮಂಲೆ 2011, ಬೆಂಗಳೂರು, ದಿನಾಂಕ: 24/09/2011. 

ಪ್ರಸ್ತಾವನೆಗಳಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿಗೆ 2011-12ನೇ ಸಾಲಿಗೆ ಎರಡನೇ ತ್ರೈಮಾಸಿಕ 
ಕಂತಾಗಿ ಅನುದಾನವನ್ನು ಈ ಕೆಳಕ೦ಡ ಲೆಕ್ಕಶೀರ್ಷಿಕೆಗಳಾದ ಸಿಬ್ಬಂದಿ ವೆಚ್ಚ ಯೋಜನೆ ಮತ್ತು ಯೋಜನೇತರ ಹಾಗೂ ಹುಡ್ಕೋ ಸಾಲದ ಮೇಲು 
ಉಸ್ತುವಾರಿ (ಯೋಜನೇತರ)ಗಾಗಿ ಒಟ್ಟು ರೂ.559.12 ಲಕ್ಷಗಳು (ಐದು ಕೋಟಿ ಐವತ್ತೊಂಬತ್ತು ಲಕ್ಷ ಹನ್ನೆರಡು ಸಾವಿರ ರೂಪಾಯಿಗಳು ಮಾತ್ರ) 
ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಬಿಡುಗಡೆ ಮಾಡಿ ಸರ್ಕಾರ ಆದೇಶಿಸಿದೆ. 

















ರೂ. ಲಕ್ಷಗಳಲ್ಲಿ 
ಕು ಎರಡನೇ ತ್ರೈಮಾಸಿಕ 
ಸಂಖ್ಯೆ ಲೆಕ್ಕ ಶೀರ್ಷಿಕೆ ಯೋಜನೆ ಯೋಜನೇತರ ಒಟ್ಟು 
1 ಸಿ ವೆಚ್ಚ 112.50 74.70 187.20 
2217-04-191-2-01 
ಕೊಳಚೆ ಸುಧಾರಣೆ 
2 ಸಹಾಯಧನ 25.00 0.00 25.00 
2217-04-191-2-02 
ಹುಡ್ಕೋ ಸಾಲಗಳ ಮೇಲು 
3 ಉಸ್ತುವಾರಿ 0.00 346.92 346.92 
2217-04-191-2-04 


























ಒಟ್ಟು 137.50 421.62 559.12 
ಈ ಅನುದಾನವನ್ನು ಈ ಕೆಳಕಂಡ ನಿಬಂಧನೆಗೊಳಪಟ್ಟು ಬಿಡುಗಡೆ ಗೊಳಿಸಿದೆ. 
1, ಸರ್ಕಾರದ ಉಪ ಕಾರ್ಯದರ್ಶಿ, ವಸತಿ ಇಲಾಖೆ, ಬೆ೦ಗಳೂರು ಇವರು ಹಣ ಬಿಡುಗಡೆ ಮಾಡುವ ಬಿಲ್ಲಿಗೆ ಮೇಲು ರುಜು ಮಾಡಲು 
ಅಧಿಕೃತವಾಗಿರುತ್ತಾರೆ. 


2. ಈ ಆದೇಶದಲ್ಲಿ ಬಿಡುಗಡೆ ಮಾಡಲಾಗಿರುವ ಅನುದಾನದ ಬಗ್ಗೆ ಪ್ರತ್ಯೇಕ ಲೆಕ್ಕವನ್ನು ಇಡತಕ್ಕದ್ದು. 


೩೫೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಯಾವ ಉದ್ದೇಶಕ್ಕಾಗಿ ಹಣ ಬಿಡುಗಡೆ ಮಾಡಿದೆಯೋ ಅದೇ ಉದ್ದೇಶಕ್ಕಾಗಿ ಬಳಸತಕ್ಕದ್ದು. 
4. ಪ್ರಸಕ್ತ ಸಾಲಿನಲ್ಲಿ ಬಿಡುಗಡೆ ಮಾಡಿದ ಹಣಕಾಸಿನ ಮೊತ್ತಕ್ಕೆ ಬಳಕೆ ಪ್ರಮಾಣ ಪತ್ರವನ್ನು ಮಹಾಲೇಖಪಾಲರು, ಕರ್ನಾಟಕ, ಬೆಂಗಳೂರು 

ಇವರಿಗೆ ಕಳುಹಿಸಿ ಅದರ ಪ್ರತಿಯನ್ನು ಸರ್ಕಾರಕ್ಕೆ ಕಳುಹಿಸುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ: ಎಫ್‌ಡಿ 486 ವೆಚ್ಚ-9/2011, ದಿನಾಂಕ: 19-09-2011ರ ಸಹಮತಿಯೊಂದಿಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಆರ್‌. ನಾಗರಾಜ 
ಪಿ.ಆರ್‌. 2458 ಪೀಠಾಧಿಕಾರಿ-4, ವಸತಿ ಇಲಾಖೆ. 
ಕಂದಾಯ ಸಚಿವಾಲಯ 
ವಿಷಯ : ಬೆಳಗಾಂ ಜಿಲ್ಲೆಯ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಯನ್ನು ರಚಿಸುವ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ: ಕಂಇ 132 ಮುಸರ 2008, ದಿನಾಂಕ: 31/2/2008. 

ಪ್ರಸ್ತಾವನೆ : 

ಮೇಲೆ ಓದಲಾದ ಸರ್ಕಾರದ ಆದೇಶದಲ್ಲಿ ಬೆಳಗಾ೦ ಜಿಲ್ಲೆಯ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಯನ್ನು ಈ 
ಕೆಳಕಂಡಂತೆ ರಚಿಸಿ ಆದೇಶಿಸಲಾಗಿರುತ್ತದೆ. 





























I ಮಾನ್ನ ವಿಧಾನಸಭಾ ಸದಸ್ಮರು, ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು 

2 ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ವಿಭಾಗ, ಬೆಳಗಾಂ ಜಿಲ್ಲೆ. ಸದಸ್ತರು 

3 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌, ಬೈಲಹೊಂಗಲ ತಾಲ್ಲೂಕು ಸದಸ್ತರು 

4 ತಹಶೀಲ್ದಾರ್‌, ಬೈಲಹೊಂಗಲ ತಾಲ್ಲೂಕು ಸದಸ್ವ- ಕಾರ್ಯದರ್ಶಿ 
ಶ್ರೀ ಡಿ.ಜಿ. ವೆಂಕಟೇಶ್‌ ಬಿನ್‌ ಲೇ: ಗೋವಿಂದ ರಾವ್‌, ದೊಡ್ಡಮಧುರೆ, ಯಡಿಯೂರು ಹೋಬಳಿ 

5 $ ಸದಸ್ತರು 
(ಸಾಮಾನ್ಯ) $ 
ಶ್ರೀಮತಿ ಪವಿತ್ರಾ ಕೋಂ ನಿತ್ಯಾನಂದ, ಚಿಕ್ಕೋನಹಳ್ಳಿ, ಹುಲಿಯೂರುದುರ್ಗ ತಾಲ್ಲೂಕು 

6 ky & ಸದಸ್ತರು 

(ಮಹಿಳೆ) ಥೆ 
7 | ಶ್ರೀ ನಾರಾಯಣಪ್ಪ ಬಿನ್‌ ಕೆಂಚಪ್ಪ, ವಾಣಿಗೆರೆ ಕೊತ್ತಗೆರೆ ಹೋಬಳಿ (ಪರಿಶಿಷ್ಟ ಜಾತಿ) ಸದಸ್ವರು 
8 | ಶ್ರೀ ಚಿಕ್ಕಣ್ಣ ಬಿನ್‌ ದೊಡ್ಡಯ್ಯ, ಯಡಿಯೂರು, ಕುಣಿಗಲ್‌ (ಪರಿಶಿಷ್ಟ ಪಂಗಡ) ಸದಸ್ತರು 














ರಾಜ್ಯ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟ- ಕರ್ನಾಟಕ, ಬೆ೦ಗಳೂರು ಇವರು ಸರ್ಕಾರದ ಆದೇಶ ಸಂಖ್ಯೆ: ಕಂಇ 132 ಮುಸರ 
2008 ದಿನಾಂಕ 20-12-2008ರಲ್ಲಿ ನಾಲ್ಕು ಜನ ಅಧಿಕಾರೇತರ ಸದಸ್ಯರನ್ನು ನೇಮಕ ಮಾಡಿರುವುದನ್ನು ರದ್ದುಪಡಿಸಿ, ಈ ಕೆಳಕಂಡ 4 ಜನ 
ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡುವಂತೆ ಕೋರಿರುತ್ತಾರೆ. 


























1 ಶ್ರೀ ಚಿನ್ನಪ್ಪ ಮುತ್ನಾಳ ಎಂ.ಕೆ. ಹುಬ್ಬಳ್ಳಿ (ಸಾಮಾನ್ಯ) ಸದಸ್ವರು 
2 ಶ್ರೀಮತಿ ಅನ್ನಪೂರ್ಣ ಬಸವರಾಜ ಪಟ್ಟ, ಸಂಪಗಾಂವ (ಮಹಿಳೆ) ಸದಸ್ನರು 
3 | ಶ್ರೀ ಮಾರುತಿ ದುರ್ಗಪ್ಪ ಕಲ್ಲವಡ್ಡರ, ಕಿತ್ತೂರ (ಪರಿಶಿಷ್ಟ ಜಾತಿ) ಸದಸ್ಮರು 
4 ಶ್ರೀ ಲಕ್ಷ್ಮಣ ಶೆದೆಪ್ಪ ಕಾರೆಪನವರ, (ದಳಪತಿ) ಗಜಮಿನಾಳ (ಪರಿಶಿಷ್ಟ ಪಂಗಡ) ಸದಸ್ನರು 





ಈ ಕೋರಿಕೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಕಂಠ 07 ಮುಸರ 2011 ಬೆಂಗಳೂರು, ದಿನಾಂಕ 21ನೇ ಸೆಪ್ಟೆಂಬರ್‌, 2011 
ಈಗಾಗಲೇ ಸರ್ಕಾರಿ ಆದೇಶ ಸಂಖ್ಯೆ ಕಂಇ 132 ಮುಸರ 2008 ದಿನಾಂಕ 31-12-2008ರಲ್ಲಿ ರಚಿಸಲಾದ ಬೆಳಗಾಂ ಜಿಲ್ಲೆಯ 
ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಆರಾಧನಾ ಸಮಿತಿಯಲ್ಲಿ ನೇಮಿಸಲಾದ ಅಧಿಕಾರೇತರ ಸದಸ್ಯರುಗಳನ್ನು ರದ್ದುಪಡಿಸಿ, ಸದರಿ ಸಮಿತಿಗೆ ಈ 
ಕೆಳಕಂಡ ಅಧಿಕಾರೇತರ ಸದಸ್ಯರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಾಮನಿರ್ದೇಶನಗೊಳಿಸಿ ಸರ್ಕಾರವು ಆದೇಶಿಸಿದೆ. 





























I ಶ್ರೀ ಚಿನ್ನಪ್ಪ ಮುತ್ತಾಳ ಎಂ.ಕೆ. ಹುಬ್ಬಳ್ಳಿ (ಸಾಮಾನ) ಸದಸ್ನರು 
2 ಶ್ರೀಮತಿ ಅನ್ನಪೂರ್ಣ ಬಸವರಾಜ ಪುಟ್ಟಿ, ಸಂಪಗಾಂವ (ಮಹಿಳೆ) ಸದಸ್ನರು 
3 | ಶ್ರೀ ಮಾರುತಿ ದುರ್ಗಪ್ಪ ಕಲ್ಲವಡ್ಡರ, ಕಿತ್ತೂರ (ಪರಿಶಿಷ್ಟ ಜಾತಿ) ಸದಸ್ನರು 
4 [ಶ್ರೀ ಲಕ್ಷ್ಮಣ ಶೆದೆಪ್ಪ ಕಾರೆಪುನವರ, ಗಜಮಿನಾಳ (ಪರಿಶಿಷ್ಟ ಪಂಗಡ) ಸದಸ್ನರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ. ಉಮಾಪತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 2459 ಕಂದಾಯ ಇಲಾಖೆ (ಮುಜರಾಯಿ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೩೩ 





COMMERCE AND INDUSTRIES SECRETARIAT 

Sub :- Participation in 8" Annual India Investment Forum New York - reg. 

Read :- Single file No. KUM/AD-2/US visit - HL Del/291/2011-12. 

Preamble: 

8" Annual India Forum is scheduled on 227 & 23° September, 2011 and is being organized by FICCI and Institutional 
investor Magazine. On 23% September, 2011 they have scheduled the keynote address of Hon'ble Chief Minister Government of 
Karnataka in the above event. Participation in the event would help State Government in promoting the Global Investors Meet 2012 
and help in attracting investors. Hence, the following delegation headed by Hon'ble Chief Minister is proposed to participate in the 
Annual India Forum which is scheduled on 22 & 23° September, 2011 at New York. 

1. Hon'ble Chief Minister 
Chief Secretary to Government 
Principal Secretary to Hon'ble Chief Minister 
೦. S. D to Hon'ble Chief Minister Sri. Kempegowda 
Officers from Karnataka Udyog Mitra - Sri. Mahesh JD KUM, Sri M.N. Pradeep Kumar, Assistant Director. 

The tentative expenditure is estimated to be Rs. 42.00 lakhs which will be met under head of account “2852-80-800-0-46- 
(125) (Plan)” Commissioner. Industrial Development and Director of Industries and Commerce has requested to release this 
amount. 


mx wy 


The proposal has been examined in detail and hence the following order. 
Government Order No: Cl 208 SPI 2011, Bangalore, Dated: 29.09.2011 

In the circumstances explained in the preamble, Government is pleased to release Rs. 42.00 lakhs (Rs. Forty two lakhs 
only) for participation in 8" Annual India Investment Forum New York subject to submission of report and actual expenditure 
statement. This expenditure will be met under Head of Account “2852-80-800-0-46-(125) (Plan)” - 2011-12. 

Commissioner for Industrial Development and Director of Industries and Commerce Dept., should obtain all the necessary 
clearances from the concerned authroties as per the existing rules & regulations, wherever necessary. 

MD, KUM is authorised to draw the amount on payee’s receipt duly countersigned by Commissioner for Industrial 
Development and Director of Industries and Commerce Dept. 

This order is issued with the powers delegated to the Principal Secretaries/Secretaries to Government. 


By Order and in the name of the Governor of Karnataka 
AV. Srinivasa Dikshit 
Desk Officer (Technical Cell) 
PR No: 2460 Commerce & Industries Department 


ಶಿಕ್ಷ ಣ ಸಚಿವಾಲಯ 


ವಿಷಯ : ಪವಿತ್ರ ರಾಷ್ಟ್ರೀಯ ವಿದ್ಯಾಲಯ ಶಿಕ್ಷಣ ಸಂಸ್ಥೆ, ರಾಮನಗರ, ರಾಮನಗರ ಜಿಲ್ಲೆ ಈ ಸಂಸ್ಥೆಗೆ 2007-08ನೇ 
ಸಾಲಿನ 2ನೇ ಕಂತಿನ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಇಡಿ : 196 : ಯೋಸಕಾ 2007, ದಿನಾಂಕ 30-05-2008. 

2. ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ ಎಫ್‌ 14-21/2007 -ಐಇಡಿಸಿ, ದಿನಾಂಕ: 31-03-2009. 

3. ನಿರ್ದೇಶಕರು, ಉರ್ದು ಮತ್ತು ಇತರೆ ಅಲ್ಪಸಂಖ್ಯಾತ ಭಾಷಾ ಶಾಲೆಗಳ ನಿರ್ದೇಶನಾಲಯ ಅವರ ಪತ್ರ 
ಸಂಖ್ಯೆ ಎಂಸಿ 1 ಐಇಡಿ ತ 05/2008-09 ದಿನಾಂಕ: 08-03-2010. 

4. ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ರವರ ಪತ್ರ ಸಂಖ್ಯೆ: ಎಂಸಿ 1ಐಇಡಿತ 05/2008-09 
ದಿ: 05-09-2011 


1. ಮೇಲೆ (1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಪವಿತ್ರ ರಾಷ್ಟ್ರೀಯ ವಿದ್ಯಾಲಯ ಶಿಕ್ಷಣ ಸಂಸ್ಥೆಗೆ 2007-08ನೇ ಸಾಲಿನ ಮೊದಲನೇ 
ಕಂತಿನ ಅನುದಾನ ಬಿಡುಗಡೆ ಮಾಡಿ ಆದೇಶ ನೀಡಲಾಗಿತ್ತು 

2. ಮೇಲೆ (2)ರಲ್ಲಿ ಓದಲಾದ ಕೇಂದ್ರ ಸರ್ಕಾರದ ಪತ್ರದಲ್ಲಿ ಸಂಸ್ಥೆಗೆ 2007-08ನೇ ಸಾಲಿನ 2ನೇ ಕಂತಿನ ಅನುದಾನ ರೂ. 3.10,710/- 
ಗಳನ್ನು ಬಿಡುಗಡೆ ಮಾಡಿದೆ. 

3. ಮೇಲೆ (3)ರಲ್ಲಿ ಓದಲಾದ ನಿರ್ದೇಶಕರು, ಉರ್ದು ಮತ್ತು ಇತರೆ ಅಲ್ಪಸಂಖ್ಯಾತ ಭಾಷಾ ಶಾಲೆಗಳು, ಬೆಂಗಳೂರು ಇವರ ಪತ್ರದಲ್ಲಿ 
ಈ ಸಂಸ್ಥೆಯನ್ನು 2008-09ನೇ ಸಾಲಿಗೆ ಅನ್ವಯಿಸುವಂತೆ ಮಾತ್ರ ಕಪ್ಪು ಪಟ್ಟಿಗೆ ಸೇರಿಸಲಾಗಿರುತ್ತದೆ. ಸಂಸ್ಥೆಯು ಸಮನ್ವಯ ಶಿಕ್ಷಣ 
ಯೋಜನೆಯನ್ನು ಅನುಷ್ಟಾನಗೊಳಿಸಿರುವ ಬಗ್ಗೆ ಅನುದಾನಕ್ಕೆ ತಕ್ಕಂತೆ ಲೆಕ್ಕ 'ಪತ್ರ ನಿರ್ವಹಿಸಿರುವ ಬಗ್ಗೆ ಜಿಲ್ಲಾ ಉಪನಿರ್ದೇಶಕರು 
(ಆಡಳಿತ) ವರದಿ ಸಲ್ಲಿಸಿದ್ದು, ಸದರಿ ವರದಿಯ ಅನುಸಾರ ಸ ಸಂಸ್ಥೆಗೆ 2007-08ನೇ ಸಾಲಿನ ಎರಡನೇ ಕಂತಿನ ಅನುದಾನ 
ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. 

4. ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರು ಮೇಲೆ ಓದಲಾದ(4)ರ ಪತ್ರದಲ್ಲಿ ನಿರ್ದೇಶಕರು, ಉರ್ದು ಮತ್ತು 
ಇತರೆ ಅಲ್ಪಸಂಖ್ಯಾತ ಭಾಷಾ ಚ ಜಳ ಬೆಂಗಳೂರುರವರು ಮೇಲೆ ಓದಲಾದ(3)ರ ಪ್ರಸ್ತಾವನೆಗೆ ಸಮ್ಮತಿ ನೀಡಿರುತ್ತಾರೆ. 

5. ಆದ್ದರಿಂದ ಈ ಆಡ 


೩೫೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





10. 


11, 


ಸರ್ಕಾರದ ಆದೇಶ ಸಂಖ್ಯೆ: ಇಡಿ 41 ಎಂಸಿಡಿ 2008 ಬೆಂಗಳೂರು, ದಿನಾಂಕ: 23-09-2011. 
(ಇಡಿ 46 ಸ್ಪೀಮರ (ಯುನಿಕ್‌), ದಿನಾಂಕ: 23-09-2011 

ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಯಡಿಯಲ್ಲಿ ಅಂಗವಿಕಲ ಮಕ್ಕಳಿಗೆ ಸಮಗ್ರ ಶಿಕ್ಷಣ ನೀಡುವ ಕಾರ್ಯಕ್ರಮಕ್ಕೆ ಪವಿತ್ರ ರಾಷ್ಟ್ರೀಯ 
ವಿದ್ಯಾಲಯ ಶಿಕ್ಷಣ ಸಂಸ್ಥೆ. ರಾಮನಗರ, ರಾಮನಗರ ಜಿಲ್ಲೆ ಈ ಸಂಸ್ಥೆಗೆ 2007-08ನೇ ಸಾಲಿಗೆ ಎರಡನೇ ಕಂತಿನ ಅನುದಾನವಾದ 
ರೂ. 3.10,710-00 (ಮೂರು ಲಕ್ಷದ ಹತ್ತು ಸಾವಿರದ ಏಳನೂರಹತ್ತು ರೂಪಾಯಿಗಳು ಮಾತ್ರ) ಗಳ ವೆಚ್ಚವನ್ನು ಭರಿಸಲು 
ಅನುಬಂಧ-1ರಲ್ಲಿ ತೋರಿಸಿರುವಂತೆ ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ರಾಮನಗರ ಇವರಿಗೆ ಈ ಕೆಳಕಂಡ 
ಷರತ್ತುಗಳನ್ನು ವಿಧಿಸಿ ಅನುಮೋದನೆ ನೀಡಿದೆ. 
ವೆಚ್ಚ ಭರಿಸುವ ಮುನ್ನ ಈಗಾಗಲೇ ಸಂಬಂಧಿಸಿದ ಜಿಲ್ಲೆಯ ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರುಗಳು 
ಸಲ್ಲಿಸಿರುವ 2007-08ನೇ ಸಾಲಿನ ತಪಾಸಣಾ ವರದಿಯನ್ನು ಪರಿಶೀಲಿಸಲು ಸೂಚಿಸಿದೆ. 
ಜಿಲ್ಲೆ Link 6೦೦೮176೧! ಹಣದಿಂದ ಈ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಬರುವ ಆಯಾ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಅನುಬಂಧ-1 ರಲ್ಲಿ 
ತೋರಿಸಿರುವಂತೆ ನಿಗದಿಪಡಿಸಿರುವ ಅನುದಾನವನ್ನು ಮಾತ್ರ ಬಿಡುಗಡೆ ಮಾಡಲು ಸಂಬಂಧಿಸಿದ ಜಿಲ್ಲಾ ಪಂಚಾಯತ್‌ನ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಅನುಮತಿ ನೀಡಲಾಗಿದೆ. 
ಸದರಿ ಮೊತ್ತವನ್ನು ಡ್ರಾ ಮಾಡುವ ಹಾಗೂ ಬಿಡುಗಡೆ ಮಾಡುವ ಅಧಿಕಾರವನ್ನು ಸಂಬಂಧಿಸಿದ ಜಿಲ್ಲಾ ಪಂಚಾಯತ್‌ಗಳ ಮುಖ್ಯ 
ಲೆಕ್ಕಾಧಿಕಾರಿಗಳಿಗೆ ನೀಡಿದೆ. ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಯವರಿಗೆ ವೇತನಗಳನ್ನು ಬ್ಯಾಂಕ್‌ ಮೂಲಕವೇ 
ಪಾವತಿಸುವುದನ್ನು ಖಚಿತಪಡಿಸಿಕೊಳ್ಳಲು ಸೂಚಿಸಿದೆ. 
ಈ ಮೊತ್ತವನ್ನು ಜಿಲ್ಲೆ ವಲಯದಡಿ ನಿಗದಿಯಾಗಿರುವ ಲೆಕ್ಕ ಶೀರ್ಷಿಕೆ 2202-80-800-0-18 (ಯೋಜನೆ) (ಅ೦ಗವಿಕಲ ಮಕ್ಕಳಿಗೆ 
ಸಮಗ್ರ ಶಿಕ್ಷಣದ ಕೇಂದ್ರ ಪುರಸ್ಕೃತ ಯೋಜನೆ) ಅಡಿ ನಿಗದಿಯಾಗಿರುವ ಆಯವ್ಯಯದ ಮಿತಿಯೊಳಗೆ ಲಿಂಕ್‌ ಕೋಡ್‌ 2202-80- 
196-6-02 ಅಡಿಯಲ್ಲಿ ಭರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಜಮಾ ದೃಢೀಕರಣ ಪತ್ರ ಸಂಖ್ಯೆ ಆಇ 359 ಎಫ್‌.ಆರ್‌.ಸಿ. 2009, ದಿನಾ೦ಕ: 03-04- 
2009 ಹಾಗೂ ಆಂತರಿಕ ಆರ್ಥಿಕ ಸಲಹೆಗಾರರು, ಶಿಕ್ಷಣ ಇಲಾಖೆ ಇವರ ಟಿಪ್ಪಣಿ ಸಂಖ್ಯೆ: ಶಿಇ 777 ಐಎಫ್‌ (ಬಿಹಎ) 2010 
ದಿನಾ೦ಕ: 06-04-2010 ರಲ್ಲಿ ನೀಡಿದ ಸಹಮತಿಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಐ.ಎಫ್‌. ಮಾಗಿ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಯೋಜನೆ) 
ಅನುಬಂಧ-1 
ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 41 ಎಂಸಿಡಿ 2008 ಬೆಂಗಳೂರು, ದಿನಾಂಕ 23-09-2011 
(ಇಡಿ 46 ಸ್ಟೀಮರ (ಯುನಿಕ್‌), ದಿನಾ೦ಕ: 23-09-2011 


ಕೇಂದ್ರ ಪುರಸ್ಕೃತ ಯೋಜನೆಯಾದ ಅಂಗವಿಕಲ ಮಕ್ಕಳ ಸಮನ್ವಯ ಶಿಕ್ಷಣ ಯೋಜನೆಯಡಿ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಬಿಡುಗಡೆ ಮಾಡಿರುವ 
2007-08ನೇ ಸಾಲಿನ 2ನೇ ಕಂತಿನ ಅನುದಾನದ ಜಿಲ್ಲೆಯ ವಿವರ: 


ಪಿ.ಆರ್‌. 2461 












































(ರೂ. ಗಳಲ್ಲಿ 
ಕ್ರಸಂ. ಜಿಲ್ಲೆಯ ಹೆಸರು ಬಿಡುಗಡೆ ಮಾಡುತ್ತಿರುವ 2ನೇ 
ಕಂತಿನ ಅನುದಾನ 
I ರಾಮನಗರ 3,10,710 
1. ರಾಮನಗರ ಜಿಲೆ: (ರೂ. ಗಳಲ್ಲಿ) 
ಕ್ರ ಸಂ. ಸ್ವಯಂ ಸೇವಾ ಸಂಸ್ಥೆಯ ಹೆಸರು ಬಿಡುಗಡೆ ಮಾಡುತ್ತಿರುವ 2ನೇ 
ಕಂತಿನ ಅನುದಾನ 
1 ಪವಿತ್ರ ರಾಷ್ಟ್ರೀಯ ವಿದ್ಯಾಲಯ ಶಿಕ್ಷಣ ಸಂಸ್ಥೆ, 3,10,710 
ರಾಮನಗರ 
ಐ.ಎಫ್‌. ಮಾಗಿ 


ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಯೋಜನೆ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೩೫ 





ಸಹಕಾರ ಸಚಿವಾಲಯ 
ವಿಷಯ : ಶ್ರೀ ಚೌಡೇಶ್ವರಿ ಮಹಿಳಾ ಸಮಾಜ (ರಿ), ಮೈಸೂರು ಈ ಸಂಸ್ಥೆಗೆ ಆಡಳಿತಾಧಿಕಾರಿ ಬದಲಾವಣೆ ಹಾಗೂ ಅವಧಿ 
ವಿಸ್ತರಣೆ ಬಗ್ಗೆ. 
ಓದಲಾಗಿದೆ :ಸಹಕಾರ ಸಂಘಗಳ ನಿಬಂಧಕರು, ಬೆಂಗಳೂರು ಇವರ ಪತ್ರ ಸಂಖ್ಯೆ ಸಿಎಸ್‌/ 
ಆರ್‌ಸಿಎಸ್‌/ಎಡಿಎಂ/250/ಎಸ್‌ಓಆರ್‌/2008-09 ದಿನಾಂಕ: 20/04/2011 

ಪ್ರಸ್ತಾವನೆ: 

ಮೇಲೆ ಓದಲಾದ ದಿನಾಂಕ : 20/04/2011 ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು, ಬೆ೦ಗಳೂರು ಇವರು ಉಪ ನಿರ್ದೇಶಕರು, 
ಕೈಮಗ್ಗ ಮತ್ತು ಜವಳಿ, ಜಿಲ್ಲಾ ಪಂಚಾಯಿತಿ, ಮೈಸೂರು ರವರು ದಿನಾಂಕ: 20/0/2010 ರಂದು ಶ್ರೀ ಚೌಡೇಶ್ವರಿ ಮಹಿಳಾ ಸಮಾಜ (ರಿ), 
ಮೈಸೂರು ಈ ಸಂಸ್ಥೆಗೆ ಆಡಳಿತಾಧಿಕಾರಿಯ ಪ್ರಭಾರ ಪಡೆದುಕೊಂಡಿರುವುದಾಗಿ ತಿಳಿಸಿದ್ದು, ಆಡಳಿತಾಧಿಕಾರಿಯವರು ಆಡಳಿತ ಮಂಡಳಿಯನ್ನು ಪುನರ್‌ 
ರಚಿಸಲು ಕ್ರಮ ಜರುಗಿಸಬೇಕಾಗಿದ್ದು ಹಾಗೂ ಸದರಿ ಸಂಘದ ಆಡಳಿತಾಧಿಕಾರಿಯ ಅವಧಿಯೂ ಈಗಾಗಲೇ ಮುಗಿದಿರುವುದರಿಂದ, ದಿನಾಂಕ : 
25/05/2008 ರಿಂದ ಈವರೆಗೆ ಹಾಗೂ ಮುಂದಿನ ಆರು ತಿಂಗಳ ಅವಧಿಗೆ ವಿಸ್ತರಿಸುವುದು ಅವಶ್ಯವಿರುವುದರಿಂದ, ಮುಂದಿನ ಆರು ತಿಂಗಳ ಅವಧಿಗೆ 
ಉಪ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ, ಜಿಲ್ಲಾ ಪಂಚಾಯಿತ್‌, ಮೈಸೂರು ರವರನ್ನೇ ಮುಂದುವರೆಸಲು ಸಹಕಾರ ಸಂಘಗಳ ಉಪ ನಿಬಂಧಕರು, 
ಮೈಸೂರು ಜಿಲ್ಲೆ, ಮೈಸೂರು ರವರು ಶಿಫಾರಸ್ಸು ಮಾಡಿರುವುದಾಗಿ ವರದಿ ಮಾಡಿರುತ್ತಾರೆ. 

ಮುಂದುವರೆದು, ಸಹಕಾರ ಸಂಘಗಳ ಉಪ ನಿಬಂಧಕರು, ಮೈಸೂರು ಜಿಲ್ಲೆ ಮೈಸೂರು ರವರ ಶಿಫಾರಸ್ಸನ್ನು ಪರಿಗಣಿಸಿ, ಮೆಲ್ಕಂಡ 

ಸಂಸ್ಥೆಯ ಆಡಳಿತಾಧಿಕಾರಿಯ ಅವಧಿಯನ್ನು ದಿನಾಂಕ : 25/05/2008 ರಿಂದ ಈವರೆಗೆ ಹಾಗೂ ಮುಂದಿನ ಆರು ತಿಂಗಳ ಅವದಿಗೆ 
ಆಡಳಿತಾಧಿಕಾರಿಯ ಅವಧಿಯನ್ನು ವಿಸ್ತರಿಸಲು ಹಾಗೂ ಸದರಿ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿ ಉಪ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ, ಜಿಲ್ಲಾ 
ಪಂಚಾಯಿತ್‌, ಮೈಸೂರು ರವರನ್ನೇ ಮುಂದುವರೆಸುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಳ 107 ಸಸಂನೋ 2008, ಬೆಂಗಳೂರು, ದಿನಾಂಕ : 12-10-2011 

ಶ್ರೀ ಚೌಡೇಶ್ವರಿ ಮಹಿಳಾ ಸಮಾಜ (ರಿ), ಮೈಸೂರು ಈ ಸಂಸ್ಥೆಗೆ ದಿನಾಂಕ : 25/05/2008 ರಿಂದ ಈವರೆಗೆ ಹಾಗೂ ಮುಂದಿನ ಆರು 
ತಿಂಗಳ ವರೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27(1(ಎ) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆಡಳಿತಾಧಿಕಾರಿಯ ಅವಧಿಯನ್ನು ವಿಸ್ತರಿಸಿದೆ. ಅಲ್ಲದೇ ಸದರಿ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿ ಉಪ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ, ಜಿಲ್ಲಾ 
ಪಂಚಾಯತ್‌, ಮೈಸೂರು ರವರನ್ನೇ ಮುಂದಿನ ಆರು (06) ತಿಂಗಳ ಅವಧಿಗೆ ಮುಂದುವರೆಸಿ ಆದೇಶಿಸಿದೆ. 

ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಿ, ಹೊಸ ಆಡಳಿತ ಮಂಡಳಿಗೆ ಅಧಿಕಾರ ಹಸ್ತಾಂತರಿಸುವಂತೆ 


ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎಸ್‌. ವಿಶ್ವೇಶ್ವರಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ -2 
ಪಿ.ಆರ್‌. 2462 ಸಹಕಾರ ಇಲಾಖೆ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎನ್‌.ಎಂ. ನೀಲಕಂಠ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಹಿಂದಿನ ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಂಗಳೂರು 
ಮತ್ತು ಶ್ರೀ ಟಿ. ತಿಪ್ಪಯ್ಯ, ಪ್ರಥಮ ದರ್ಜೆ ಸಹಾಯಕ, ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಛೇರಿ, ಬೆಂಗಳೂರು 
ಇವರುಗಳ ವಿರುದ್ಧದ ಜಂಟಿ ಇಲಾಖಾ ವಿಚಾರಣೆಯನ್ನು ಸನ್ಮಾನ್ಯ ಉಪ ಲೋಕಾಯುಕ್ತರಿಗೆ ವಹಿಸುವ ಬಗ್ಗೆ. 
ಓದಲಾಗಿದೆ : Additional Registra of Enquiries-10 Karnataka Lokaykta ಇವರ ಪತ್ರ ಸಂಖ್ಯೆ 
COMPT/UPLOK/BCD/183/2011/ARE-10, dt: 11-07-2011 


ಅಪರ ನಿಬಂಧಕರು, ವಿಚಾರಣೆಗಳು-10, ಕರ್ನಾಟಕ ಲೋಕಾಯುಕ್ತ, ಬೆ೦ಗಳೂರು ಇವರು ಮೇಲೆ ಓದಲಾದ ಪತ್ರದೊಂದಿಗೆ, ಶ್ರೀ 
ಎನ್‌.ಎಂ. ನೀಲಕಂಠ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಇವರು ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಂಗಳೂರು ಹುದ್ದೆಯಲ್ಲಿ ಮತ್ತು ಶ್ರೀ ಟಿ. ತಿಪ್ಪಯ್ಯ, ಇವರು 
ಪ್ರಥಮ ದರ್ಜೆ ಸಹಾಯಕ, ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಛೇರಿ, ಬೆ೦ಗಳೂರು ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ , ಶ್ರೀ ಸಿ ತಮ್ಮಯ್ಯ ಬಿನ್‌ 
ಲೇಟ್‌ ಚಿಕ್ಕಣ್ಣ, ನಾಗದೇವನಹಳ್ಳಿ ಜ್ಞಾನಭಾರತಿ ಅಂಚೆ, ಕೆಂಗೇರಿ ಹೋಬಳಿ, ಬೆಂಗಳೂರು ಇವರಿಗೆ ಸೇರಿದ ನಾಗದೇವನಹಳ್ಳಿಯಲ್ಲಿನ ಸರ್ವೆ ನಂ 52/8 
ಮತ್ತು 10/0 ರಲ್ಲಿನ ಭೂಸ್ವಾಧೀನಕ್ಕೆ ಒಳಪಟ್ಟ ಜಮೀನುಗಳನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡುವ ಸಂಬಂಧವಾಗಿ ಅನುಕೂಲಕರವಾದ 
ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಲು ಇವರುಗಳು ಭೂ ಮಾಲೀಕರಿಂದ ಲಂಚ ಸ್ವೀಕರಿಸುತ್ತಿದ್ದಾಗ, ದಿನಾಂಕ: 16-09-10 ರಂದು ಲೋಕಾಯುಕ್ತ 
ಪೋಲೀಸರಿಗೆ ಸಿಕ್ಕಿಬಿದ್ದಿರುತ್ತಾರೆ. ಇವರುಗಳ ಈ ವರ್ತನೆಯ ಬಗ್ಗೆ ಕರ್ನಾಟಕ ಲೋಕಾಯುಕ್ತ, ಕಾಯ್ದೆಯ ಕಲಂ 7(2) ರಡಿ ಸ್ವಯಂಪ್ರೇರಿತ ತನಿಖೆ 
ನಡೆಸಿ, ಇವರುಗಳ ವರ್ತನೆಯು ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿ, 1966ರ ನಿಯ 3(1) ರ ರೀತ್ಯಾ ಸರ್ಕಾರಿ ನೌಕರರಿಗೆ 
ತರವಲ್ಲದ ದುರ್ನಡತೆಯಾಗಿದೆಯೆಂದೂ, ಇವರುಗಳ ವಿರುದ್ದ ಶಿಸ್ತು ಕ್ರಮವನ್ನು ಪ್ರಾರಂಭಿಸಲು ಶಿಫಾರಸ್ಸು ಮಾಡುತ್ತಾ ಮತ್ತು ಈ ಶಿಸ್ತು ಕ್ರಮ 
ವಿಚಾರಣೆಯನ್ನು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957 ರ ನಿಯಮ 14-ಎ ರೀತ್ಯಾ 
ಉಪ ಲೋಕಾಯುಕ್ತರ ಪ್ರಾಧಿಕಾರಕ್ಕೆ ವಹಿಸುವಂತೆ ಸನ್ಮಾನ್ಯ ಉಪ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯ ಕಲಂ 12 (3) ರಡಿ 
ಸಲ್ಲಿಸಿದ ವರದಿಯನ್ನು ಲಗತ್ತಿಸಿರುತ್ತಾರೆ. 


೩೫೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಸನ್ಮಾನ್ಯ ಉಪ ಲೋಕಾಯುಕ್ತರ ಶಿಫಾರಸ್ಸಿನಂತೆ, ಶ್ರೀ ಎನ್‌.ಎಂ. ನೀಲಕಂಠ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಹಿಂದಿನ ವಿಶೇಷ 
ಭೂಸ್ವಾಧೀನಾಧಿಕಾರಿ, ಬೆಂಗಳೂರು ಮತ್ತು ಶ್ರೀ ಟಿ. ತಿಪ್ಪಯ್ಯ, ಇವರು ಪ್ರಥಮ ದರ್ಜೆ ಸಹಾಯಕ, ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಛೇರಿ, 
ಬೆಂಗಳೂರು ಇವರುಗಳ ವಿರುದ್ಧದ ದುರ್ನಡತೆ ಆರೋಪದ ಬಗ್ಗೆ ಇಲಾಖಾ ವಿಚಾರಣೆಯನ್ನು ಪ್ರಾರಂಭಿಸಲು ಮತ್ತು ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957ರ ನಿಯಮ 14-ಎ ರನ್ವಯ ಈ ಶಿಸ್ತು ಕ್ರಮದ ವಿಚಾರಣೆಯನ್ನು ಸನ್ಮಾನ್ಯ ಉಪ 
ಲೋಕಾಯುಕ್ತರಿಗೆ ವಹಿಸುವಂತೆ ಮಾಡಲಾಗಿರುವ ಶಿಫಾರಸನ್ನು ಮತ್ತು ಸಂಬಂಧಿಸಿದ ದಾಖಲಾತಿ ಪ್ರತಿಗಳನ್ನು ಸರ್ಕಾರವು ಕೂಲಂಕಷವಾಗಿ 
ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 032 ಕೆಇವಿ 2011, ಬೆಂಗಳೂರು, ದಿನಾಂಕ : 13-10-2011 

ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ, ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿ, 1957ರ ನಿಯಮ 14-ಎ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಶ್ರೀ ಎನ್‌ .ಎಂ. ನೀಲಕಂಠ, ಕೆ.ಎ.ಎಸ್‌. (ಕಿರಿಯ 
ಶ್ರೇಣಿ) ಹಿಂದಿನ ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಂಗಳೂರು ಮತ್ತು ಶ್ರೀ ಟಿ. ತಿಪ್ಪಯ್ಯ, ಪ್ರಥಮ ದರ್ಜೆ ಸಹಾಯಕ, ವಿಶೇಷ ಭೂಸ್ವಾಧೀನಾಧಿಕಾರಿಗಳ 
ಕಛೇರಿ, ಬೆಂಗಳೂರು ಇವರುಗಳ ವಿರುದ್ಧ ಪ್ರಸ್ತಾವನೆಯಲ್ಲಿ ಹೇಳಲಾದ ಆರೋಪಗಳ ಕುರಿತು ಪೂರ್ಣ ಪ್ರಮಾಣದ ಜಂಟೀ ಇಲಾಖಾ 
ವಿಚಾರಣೆಯನ್ನು ನಡೆಸಲು ಪ್ರಕರಣವನ್ನು ಸನ್ಮಾನ್ಯ ಉಪ ಲೋಕಾಯುಕ್ತರಿಗೆ ವಹಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 2463 ಸಿ.ಆ.ಸು. ಇಲಾಖೆ (ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎನ್‌. ಸುಬ್ಬರಾವ್‌, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು ಹಾಗೂ ವಿಚಾರಣಾಧಿಕಾರಿಗಳು - ಇವರಿಗೆ 
ವಿಚಾರಣಾ ವರದಿ ಸಲ್ಲಿಸಿದ್ದಕ್ಕಾಗಿ ಗೌರವಧನ ಹಾಗೂ ವಾಹನ ಭತ್ಯೆ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : 1, ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 42 ಕೆಇವಿ 2008, ದಿನಾಂಕ 13-08-2010. 
2; ವಿಚಾರಣಾಧಿಕಾರಿರವರ ವರದಿ ದಿನಾಂಕ 14-09-2011. 
3; ವಿಚಾರಣಾಧಿಕಾರಿ ರವರ ಮನವಿ ದಿನಾಂಕ 14-09-2011. 
ಪ್ರಸ್ತಾವನೆ : 
ಮೇಲೆ ಕ್ರಮ ಸಂಖ್ಯೆ (1ರಲ್ಲಿ ಓದಲಾದ ಆದೇಶದಲ್ಲಿ ಶ್ರೀ ಎಂ.ವಿ. ವೇದಮೂರ್ತಿ, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ ಹಿಂದಿನ 
ನಿರ್ದೇಶಕರು, ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ, ಬೆಂಗಳೂರು ಇವರು ಎಸಗಿರುವ ಕರ್ತವ್ಯ ಲೋಪ ಹಾಗೂ ದುರ್ನಡತೆಗೆ 
ಸಂಬಂಧಿಸಿದಂತೆ ಇವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು 
ಶ್ರೀ ಎನ್‌. ಸುಬ್ಬರಾವ್‌, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 
ಈ ಪ್ರಕರಣದಲ್ಲಿ ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಗಳು ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ದಿನಾಂಕ 14-09-2011 ರಲ್ಲಿ 
ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 
ಮೇಲೆ ಕ್ರಮ ಸಂಖ್ಯೆ: (3) ರಲ್ಲಿ ಓದಲಾದ ಮನವಿಯಲ್ಲಿ ವಿಚಾರಣಾಧಿಕಾರಿಯವರು ವಿಚಾರಣೆಯನ್ನು ನಡೆಸಿರುವ ಸಂಬಂಧ ಗೌರವಧನ 
ಹಾಗೂ ಪ್ರಯಾಣ ಭತ್ಯೆ ಮ೦ಜೂರು ಮಾಡುವಂತೆ ಕೋರಿರುತ್ತಾರೆ. ಅದರಂತೆ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 42 ಕೆಳವಿ 2008 ಬೆಂಗಳೂರು, ದಿನಾಂಕ : 14ನೇ ಅಕ್ಟೋಬರ್‌ 2011 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ ಸರ್ಕಾರವು ಶ್ರೀ ಎನ್‌. ಸುಬ್ಬರಾವ್‌ ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು 
ಬೆಂಗಳೂರು ಇವರಿಗೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾ ವರದಿಯನ್ನು ಸಲ್ಲಿಸಿದ್ದಕ್ಕಾಗಿ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 22 ಸೇಇವಿ 07, 
ದಿನಾಂಕ 11-04-2008 ರನ್ವಯ ರೂ. 8,000/- (ಎಂಟು ಸಾವಿರ ರೂಪಾಯಿಗಳು ಮಾತ್ರ) ಗಳ ಗೌರವಧನವನ್ನು ಹಾಗೂ ರೂ. 1,500/- (ಒಂದು 
ಸಾವಿರದ ಐನೂರು ರೂಪಾಯಿಗಳು ಮಾತ್ರ) ಗಳ ಪ್ರಯಾಣ ಭತ್ಯೆಯನ್ನು ಪಾವತಿಸಲು ಮಂಜೂರಾತಿ ನೀಡಲಾಗಿದೆ. 
ಈ ವೆಚ್ಚವನ್ನು ಆಯವ್ಯಯ ಲೆಕ್ಕ ಶೀರ್ಷಿಕೆ 2052-ಸಚಿವಾಲಯ-ಸಾಮಾನ್ಯ ಸೇವೆಗಳು-090-ಸಚಿವಾಲಯ-01, ಕರ್ನಾಟಕ ಸರ್ಕಾರ 
ಸಚಿವಾಲಯ-05-ಸಾಮಾನ್ಯ ವೆಚ್ಚಗಳ ರಡಿ ಭರಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 2464 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೩೭ 





ಕಂದಾಯ ಸಚಿವಾಲಯ 


ವಿಷಯ : ಧಾರ್ಮಿಕ ದತ್ತಿ ಇಲಾಖೆಯ ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಯ ಕಾರ್ಯಯೋಜನೆ 
ಜಾರಿಗೊಳಿಸುವ ಕುರಿತು ಮಾರ್ಗಸೂಚಿ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಕಂಇ 32 ಮುಇವಿ 2011 ದಿನಾಂಕ 04-07-2011. 
2) ಸರ್ಕಾರದ ಆದೇಶ ಸಂಖ್ಯೆ: ಕಂಇ 32 ಮುಇವಿ 2011 ದಿನಾಂಕ 04-07-2011. 
3) ಆಯುಕ್ತರು , ಧಾರ್ಮಿಕ ದತ್ತಿ ಆಯುಕ್ತರ ಪತ್ರ ಸಂಖ್ಯೆ; ಆರಾಧನಾ/ಸಿಆರ್‌/26/2010-11 
ದಿನಾಂಕ: 19-07-2011. 
ಪ್ರಸ್ತಾವನೆ : 

ಸರ್ಕಾರವು 2011-11ನೇ ಸಾಲಿನಲ್ಲಿ ಮುಜರಾಯಿ ಇಲಾಖೆಯಲ್ಲಿ “ವಿಶೇಷ ಘಟಕ ಯೋಜನೆ” ಹಾಗೂ “ಗಿರಿಜನ ಉಪಯೋಜನೆ” ಗಳನ್ನು 
ಜಾರಿಗೊಳಿಸಿದೆ. ಇಲಾಖೆಗೆ ಇದೊಂದು ಹೊಸ ಯೋಜನೆಯಾಗಿವೆ. 

ಈ ಯೋಜನೆಗಳ ಅನುಷ್ಠಾನಕ್ಕಾಗಿ ಇಲಾಖೆಗೆ ಲೆಕ್ಕಶೀರ್ಷಿಕೆ “2250-00-800-2-16-ವಿಶೇಷ ಘಟಕ ಯೋಜನೆ -422-(ಯೋಜನೆ)” 
ಅಡಿಯಲ್ಲಿ ರೂ. 838.40 ಲಕ್ಷಗಳನ್ನು ಹಾಗೂ “2250-00-800-2-16-ಗಿರಿಜನ ಉಪಯೋಜನೆ-423 (ಯೋಜನೆ)” ಅಡಿಯಲ್ಲಿ ರೂ. 324.40 
ಲಕ್ಷಗಳನ್ನು ಒದಗಿಸಲಾಗಿರುತ್ತದೆ. 

ಹೀಗೆ ಒದಗಿಸಲಾದ ಅನುದಾನದಲ್ಲಿ ಪ್ರಸ್ತಾಪಿತ ಯೋಜನೆಗಳನ್ನು ಜಾರಿಗೊಳಿಸಲು ಅನುವಾಗುವಂತೆ ಮೇಲೆ ಓದಲಾದ (1) ಮತ್ತು (2) ರ 
ಸರ್ಕಾರಿ ಆದೇಶಗಳಲ್ಲಿ ಕ್ರಮವಾಗಿ ರೂ. 279.00 ಲಕ್ಷಗಳನ್ನು (5೦5೧) ಹಾಗೂ ರೂ. 108.20 ಲಕ್ಷಗಳನ್ನು (TSP) ಧಾರ್ಮಿಕ ದತ್ತಿ 
ಆಯುಕ್ತರವರಿಗೆ ಮಂಜೂರು ಮಾಡಿದೆ. ಅಲ್ಲದೆ, ಮಂಜೂರು ಮಾಡಲಾದ ಅನುದಾನವನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಲು 
ಸಹ ಧಾರ್ಮಿಕ ದತ್ತಿ ಆಯುಕ್ತರವರಿಗೆ ಆದೇಶವನ್ನು ನೀಡಲಾಗಿರುತ್ತದೆ. 

ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ, ಧಾರ್ಮಿಕ ದತ್ತಿ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆಯ ವಿಶೇಷ ಘಟಕ ಉಪಯೋಜನೆ ಮತ್ತು 
ಗಿರಿಜನ ಉಪಯೋಜನೆಯಡಿ ಕಾರ್ಯಯೋಜನೆಗಳನ್ನು ಜಾರಿಗೊಳಿಸುವ ಬಗ್ಗೆ ಕರಡು ಮಾರ್ಗಸೂಚಿಯನ್ನು ತಯಾರಿಸಿ, ಸದರಿ ಮಾರ್ಗಸೂಚಿಗೆ 
ಅನುಮೋದನೆ ನೀಡಬೇಕೆಂದು ಕೋರಿರುತ್ತಾರೆ. 

ಧಾರ್ಮಿಕ ದತ್ತಿ ಆಯುಕ್ತರವರ ಕೋರಿಕೆಯನ್ನು ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 189 ಮುಅಬಿ 2011 ಬೆಂಗಳೂರು, ದಿನಾಂಕ : 19ನೇ ಸೆಪ್ಟೆಂಬರ್‌ 2011 

2011-12ನೇ ಸಾಲಿನಲ್ಲಿ ಮುಜರಾಯಿ ಇಲಾಖೆಯ “ವಿಶೇಷ ಘಟಕ ಯೋಜನೆ” ಹಾಗೂ “ಗಿರಿಜನ ಉಪಯೋಜನೆ” ಗಳನ್ನು 
ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಅನುವಾಗುವಂತೆ ಈ ಆದೇಶದ ಅನುಬಂಧದಲ್ಲಿರುವ ಮಾರ್ಗಸೂಚಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಅನುಮೋದನೆ ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಉಮಾಪತಿ 
ಪಿ.ಆರ್‌. 2465 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ, (ಮುಜರಾಯಿ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ : ಕಂದಾಯ ಇಲಾಖೆಯಲ್ಲಿ ಹೊಸದಾಗಿ (ಭೂಮಿ ಮತ್ತು ಅರ್ಬನ್‌ ಪ್ರಾಪರ್ಟಿ ಓನರ್‌ಶಿಪ್‌ ರೆಕಾರ್ಡ) 
ವಿಭಾಗವನ್ನು ಪೂರಕ ಸಿಬ್ಬಂದಿಯೊಂದಿಗೆ ಸೃಜಿಸುವ ಬಗ್ಗೆ. 


ಉಲ್ಲೇಖ : 1. ಸರ್ಕಾರದ ಕಾರ್ಯದರ್ಶಿ (ಭೂಮಿ ಮತ್ತು ಅರ್ಬನ್‌ ಪ್ರಾಪರ್ಟಿ ಓನರ್‌ಶಿಪ್‌ ರೆಕಾರ್ಡ್ಸ್‌) 
ಕಂದಾಯ ಇಲಾಖೆ ಇವರ ಪತ್ರ ಸಂಖ್ಯೆ ಆರ್‌ಡಿ 97 ಎಂಆರ್‌ಆರ್‌ 201, ದಿನಾಂಕ 
13-09-2011. 


2. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 97 ಎ೦ಆರ್‌ಆರ್‌ 2011, ದಿನಾ೦ಕ 26-08-2011. 

ಪ್ರಸ್ತಾವನೆ : 

ಮೇಲೆ ಓದಲಾದ («1ರಲ್ಲಿ ಸರ್ಕಾರದ ಕಾರ್ಯದರ್ಶಿ (ಭೂಮಿ ಮತ್ತು ಅರ್ಬನ್‌ ಪ್ರಾಪರ್ಟಿ ಓನರ್‌ಶಿಪ್‌ ರೆಕಾರ್ಡ್‌) ಕಂದಾಯ ಇಲಾಖೆ 
ಇವರು ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಜಮೀನಿನ ಹಕ್ಕು ದಾಖಲೆಗಳನ್ನು ಇಂಡೀಕರಣಗೊಳಿಸುವ ಸಲುವಾಗಿ ಭೂಮಿ ಮತ್ತು ಅರ್ಬನ್‌ ಪ್ರಾಪರ್ಟಿ 
ಓನರಶಿಫ್‌ ರೆಕಾರ್ಡ್‌ ಎಂಬ ಹೊಸ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಉದ್ದೇಶಕ್ಕಾಗಿ ಸಚಿವಾಲಯದ ಸಿ.ಆ.ಸು.ಇ. (ಇ-ಆಡಳಿತ) ವಿಭಾಗದ 
ಅಧೀನದಲ್ಲಿ ಹೊಸದಾಗಿ ಒಂದು ಕೋಶವನ್ನು ಪೂರಕ ಸಿಬ್ಬಂದಿಯೊಂದಿಗೆ ಸೃಜಿಸಲು ಪ್ರಸ್ತಾಪಿಸಿರುತ್ತಾರೆ. ಈ ಪ್ರಸ್ತಾವನೆಗೆ ಈಗಾಗಲೇ ಆರ್ಥಿಕ 
ಇಲಾಖೆಯ ಟಿಪ್ಪಣಿ ಸಂಖ್ಯೆ ಎಫ್‌ಡಿ 681/ವೆಚ್ಚ-7/2011, ದಿನಾಂಕ 01-08-2011 ರನ್ವಯ ಹಾಗೂ ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ 
ಎಫ್‌ಡಿ 68//ವೆಚ್ಚ-7-2011, ದಿನಾಂಕ 20-08-2011 ರನ್ವಯ ಸಹಮತಿ ಪಡೆದು ಮೇಲೆ ಓದಲಾದ (2)ರ ಆದೇಶದಲ್ಲಿ ಸಚಿವಾಲಯದ ಮಟ್ಟದಲ್ಲಿ 
ಮತ್ತು ಈ ವಿಭಾಗದ ಅಧೀನದಲ್ಲಿ ಕ್ಷೇತ್ರ ಮಟ್ಟದ ಶಾಖೆಗಳನ್ನು ಸೃಜಿಸಿ ಆದೇಶಿಸಲಾಗಿದೆ. ಸಚಿವಾಲಯಕ್ಕೆ ಸಂಬಂಧಿಸಿದಂತೆ ಸಿ.ಆ.ಸು. ಇಲಾಖೆಯ 
ವತಿಯಿಂದ ಶಾಖೆ/ಹುದ್ದೆಗಳ ಸೃಜನೆಯ ಆದೇಶ ಹೊರಡಿಸಿ ಸೃಜನೆಗೊಂಡ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು 
ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 


೩೫೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 482 ಸಅಸೇ 2011 ಬೆಂಗಳೂರು, ದಿನಾಂಕ : 13ನೇ ಅಕ್ಟೋಬರ್‌ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರದ ಆದೇಶ ಸಂಖ್ಯೆ ಕಂಇ 97 ಎ೦ಆರ್‌ಆರ್‌ 2011, ದಿನಾಂಕ 
26-08-2011ರಲ್ಲಿ ಕಂದಾಯ ಇಲಾಖೆಯ ಅಧೀನದಲ್ಲಿ ಭೂಮಿ ಮತ್ತು ಅರ್ಬನ್‌ ಪ್ರಾಪರ್ಟಿ ಓನರ್‌ಶಿಪ್‌ ರೆಕಾರ್ಡ್‌ ಎಂಬ ಹೊಸ 
ಶಾಖೆ/ಹುದ್ದೆಗಳನ್ನು ಸೃಜಿಸಿದ್ದು ಈ ಆದೇಶದನ್ವಯ ಸಚಿವಾಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹುದ್ದೆ ಮತ್ತು ಶಾಖೆಗಳನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಎರಡು ವರ್ಷಗಳ ಅವದಿಗೆ ತಾತ್ಕಾಲಿಕವಾಗಿ ಅಥವಾ ಮುಂದಿನ ಆದೇಶದವರೆಗೆ ಸ್ಪಜಿಸಿ ಆದೇಶಿಸಲಾಗಿದೆ. 






































ಕ್ರಸಂ. ಹುದ್ದೆಯ ಪದನಾಮ ಹುದ್ದೆಗಳ ಸಂಖ್ಯೆ 
1, ಸರ್ಕಾರದ ಅಪರ / ಜ೦ಟಿ / ಉಪ ಕಾರ್ಯದರ್ಶಿ ಹಾಗೂ ಪದನಿಮಿತ್ತ ನಿರ್ದೇಶಕರು (ಭೂಮಿ ಮತ್ತು 
ಯು.ಪಿ.ಓ.ಆರ್‌.) 

2: ಸರ್ಕಾರದ ಅಧೀನ ಕಾರ್ಯದರ್ಶಿ I 

3. ಶಾಖಾಧಿಕಾರಿ 1 

4. ಹಿರಿಯ ಸಹಾಯಕ 1 

ವ ಸಹಾಯಕರು 2 

6, ಕಿರಿಯ ಸಹಾಯಕ 1 

7. ಶೀಘಲಿಪಿಗಾರರು 2 

8. ಬೆರಳಚ್ಚುಗಾರರು 1 

9. ಗೂಪ್‌-ಡಿ 2 
ಒಟ್ಟು 12 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಪಿ. ಮೋಹನರಾಜ್‌ 
ಸರ್ಕಾರದ ಉಪ ಕಾರ್ಯದರ್ಶಿ (ಸೇವೆಗಳು) 
ಪಿ.ಆರ್‌. 2466 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಎನ್‌.ಎಸ್‌. ಮಲ್ಲಯ್ಯ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಹೊಸದುರ್ಗ ಇವರ ಪರಿವೀಕ್ಷಣಾ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸುವ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ ಒಇ 845 ಪಿಪಿಇ 2005, ದಿನಾಂಕ 03-05-2006. 
2) ಸರ್ಕಾರದ ಆದೇಶ ಸಂಖ್ಯೆ: ಒಇ 453 ಪಿಪಿಇ 2009, ದಿನಾಂಕ 10-02-2010. 
3) ಸರ್ಕಾರದ ಆದೇಶ ಸಂಖ್ಯೆ: ಒಇ 261 ಪಿಪಿಇ 2010, ದಿನಾಂಕ 30-05-2011. 
4) ನಿರ್ದೇಶಕರು. ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರದ ಸಂಖ್ಯೆ ಡಿಪಿಎನ್‌/ಸಿಶಾ-1/37/2008- 
09, ದಿನಾಂಕ: 01-08-2011. 
ಪ್ರಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ದಿನಾಂಕ: 03-05-2006ರ ಸರ್ಕಾರದ ಅಧಿಸೂಚನೆಯ ಕ್ರಮ ಸಂಖ್ಯೆ: 43 ರನ್ವಯ 
ಶ್ರೀ ಎನ್‌.ಎಸ್‌. ಮಲ್ಲಯ್ಯ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹೊಸದುರ್ಗ ಇವರು 
ಸಹಾಯಕ ಸರ್ಕಾರಿ ಅಭಿಯೋಜಕರು-ವ-ಸಹಾಯಕ ಸರ್ಕಾರಿ ವಕೀಲರ ಹುದ್ದೆಗೆ ನೇರ ನೇಮಕಾತಿ ಮೂಲಕ ನೇಮಕಗೊಂಡು, ದಿನಾಂಕ 16-05- 
2006ರ ಪೂವಾಹ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 
ಮೇಲೆ (2)ರಲ್ಲಿ ಓದಲಾದ ದಿನಾಂಕ: 10-02-2010 ಸರ್ಕಾರದ ಆದೇಶದನ್ವಯ, ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿಯು 
ನಿಯಮಾನುಸಾರ ದಿನಾ೦ಕ 15-05-2008 ರಂದು ಎರಡು ವರ್ಷಗಳ ಪರಿವೀಕ್ಷಣಾವಧಿಯು ಮುಕ್ತಾಯಗೊಂಡಿದ್ದು, ಅಧಿಕಾರಿಯು ಸದರಿ ಅವಧಿಯಲ್ಲಿ 
ಹುದ್ದೆಗೆ ನಿಗದಿಪಡಿಸಿದ್ದ ಇಲಾಖಾ ಪರೀಕ್ಷೆಗಳಲ್ಲಿ ಒಂದಾದ ಜನರಲ್‌ ಲಾ ಭಾಗ-1, ಪತ್ರಿಕೆ-2ರಲ್ಲಿ ಉತ್ತೀರ್ಣತೆಯನ್ನು ಹೊಂದಿಲ್ಲದಿದ್ದರಿಂದ, ಮೊದಲ 
ಬಾರಿಗೆ ದಿನಾಂಕ 16-05-2008 ರಿ೦ದ 15-05-2010ರ ವರೆಗೆ ಮತ್ತು ಮೇಲೆ (3)ರಲ್ಲಿ ಓದಲಾದ ದಿನಾಂಕ 30-05-2011ರ ಸರ್ಕಾರದ 
ಆದೇಶದನ್ವಯ, ಎರಡನೇ ಬಾರಿಗೆ ದಿನಾಂಕ 16-05-2010 ರಿಂದ ದಿನಾಂಕ 15-05-2011ರ ವರೆಗೆ ಪರಿವೀಕ್ಷಣಾ ಅವಧಿಯನ್ನು ವಿಸ್ತರಿಸಿದೆ. 
ಮೇಲೆ (4)ರಲ್ಲಿ ಓದಲಾದ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ದಿನಾಂಕ 
01-08-2011ರ ಪತ್ರದಲ್ಲಿ ಶ್ರೀ ಎನ್‌.ಎಸ್‌. ಮಲ್ಲಯ್ಯರವರ ಪರಿವೀಕ್ಷಣಾ ಅವಧಿಯನ್ನು ಸದರಿ ಅಧಿಕಾರಿಯು ಹುದ್ದೆಗೆ ನಿಗಧಿಪಡಿಸಿದ್ದ ಇಲಾಖಾ 
ಪರೀಕ್ಷೆಗಳಲ್ಲಿ ಅಕೌಂಟ್ಸ್‌ ಹೈಯರ್‌ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ, ಜನರಲ್‌ ಲಾ ಭಾಗ-1, ಪತ್ರಿಕೆ-2ರಲ್ಲಿ ಸದರಿ ಪರಿವೀಕ್ಷಣಾ ಅವಧಿಯಲ್ಲಿ ಉತ್ತೀರ್ಣತೆ 
ಹೊಂದದೇ ಇದ್ದುದ್ದರಿಂದ, ಮೇಲೆ (2) ಮತ್ತು (3)ರಲ್ಲಿ ಓದಲಾದ ಸರ್ಕಾರದ ಆದೇಶಗಳನ್ವ್ಹಯ ಮೊದಲ ಬಾರಿಗೆ ದಿನಾಂಕ 16-05-2008 ರಿಂದ 
15-05-2010ರ ವರೆಗೆ ಮತ್ತು ಎರಡನೇ ಬಾರಿಗೆ ದಿನಾಂಕ 16-05-2010 ರಿಂದ ದಿನಾಂಕ 15-05-2011ರ ವರೆಗೆ ಪರಿವೀಕ್ಷಣಾ ಅವಧಿಯನ್ನು 
ವಿಸ್ತರಿಸಲಾಗಿದೆ. 2010ರ 2ನೇ ಅಧಿವೇಶನದಲ್ಲಿ ನಡೆದ ಇಲಾಖಾ ಪರೀಕ್ಷೆಯಲ್ಲಿ ಜನರಲ್‌ ಲಾ ಭಾಗ-1 ಪತ್ರಿಕೆ-2ರಲ್ಲಿ ಉತ್ತೀರ್ಣತೆಯನ್ನು 
ಹೊಂದಿರುತ್ತಾರೆ. ಸದರಿ ಪರೀಕ್ಷೆಗಳ ಫಲಿತಾಂಶವು ಕ್ರಮವಾಗಿ ದಿನಾಂಕ 03-12-2009ರಂದು ಮತ್ತು ದಿನಾಂಕ 14-04-2011 ರಂದು ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟವಾಗಿದ್ದು, ವಿಸ್ತರಿಸಿದ ಅವಧಿಯೊಳಗೆ ಇಲಾಖಾ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನು ಹೊಂದಿರುತ್ತಾರೆ. ಕರ್ನಾಟಕ ನಾಗರೀಕ ಸೇವಾ (ಸೇವೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೩೯ 





ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು, 1974ರ ನಿಯಮ 5(5)ರನ್ವಯ, ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ. 
ಸದರಿಯವರು ಇಲ್ಲಿಯವರೆಗೂ ಯಾವುದೇ ವೇತನ ರಹಿತ ರಜೆಯನ್ನು ಪಡೆದಿರುವುದಿಲ್ಲ. ಅವರ ಮೇಲೆ ಯಾವುದೇ ಇಲಾಖಾ ವಿಚಾರಣೆಯನ್ನು 
ಹೂಡಿರುವುದಿಲ್ಲ ಹಾಗೂ ಹೂಡುವ ಪ್ರಕರಣಗಳು ಇರುವುದಿಲ್ಲ. ಅವರ ಎರುದ್ಧ ಯಾವುದೇ ಕ್ರಿಮಿನಲ್‌ ಪ್ರಕರಣ ದಾಖಲಾಗಿರುವುದಿಲ್ಲ. ಸದರಿ 
ಅಧಿಕಾರಿಯವರ 2006-07, 2007-08, 2008-09, 2009-10 ಮತ್ತು 2010-11ನೇ ಸಾಲಿನ ವಾರ್ಷಿಕ ಕಾರ್ಯ ನಿರ್ವಹಣಾ ವರದಿಗಳಲ್ಲಿ 
ಯಾವುದೇ ವ್ಯತಿರಿಕ್ತ ಷರಾ ಇರುವುದಿಲ್ಲ. ಆದ್ದರಿಂದ, ಸದರಿ ಅಧಿಕಾರಿಯವರ ಪರಿವೀಕ್ಷಣಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾ) 
ನಿಯಮಗಳು, 1977ರ ನಿಯಮ 5ರ ಉಪನಿಯಮ (1)ಎರ ಅನುಸಾರ ದಿನಾಂಕ 14-04-2011 ರಿಂದ ಪರಿವೀಕ್ಷಣಾವಧಿಯನ್ನು ತೃಪ್ತಿಕರವಾಗಿ 
ಪೂರೈಸಿರುತ್ತಾರೆಂದು ಘೋಷಿಸುವಂತೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಕಂಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಒಇ 353 ಪಿಪಿಐ 2011 ಬೆಂಗಳೂರು, ದಿನಾಂಕ : 16ನೇ ಸೆಪ್ಟೆಂಬರ್‌ 2011 
ಮೇಲಿನ ಅಂಶಗಳ ಹಿನ್ನಲೆಯಲ್ಲಿ, ಶ್ರೀ ಎನ್‌. ಎಸ್‌. ಮಲ್ಲಯ್ಯ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿವಿ) ಮತ್ತು 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹೊಸದುರ್ಗ ಇವರು ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾ) ನಿಯಮಗಳು, 1977ರ ನಿಯಮ 5(1)(ಎ)ರ 
ಅನ್ವಯ ದಿನಾಂಕ 14-04-2011 ರಂದು ಪರಿವೀಕ್ಷಣಾ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ನಿಂಗಪ್ಪ 
ಪಿ.ಆರ್‌. 2467 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು “ಬಿ? 


ಒಳಾಡಳಿತ ಸಚಿವಾಲಯ 
€ ಸಿದ್ದರಾಜು, ಸಿ.ಹೆಚ್‌.ಸಿ. ಶ್ರೀರಂಗಪಟ್ಟಣ ಪೊಲೀಸ್‌ ಠಾಣೆ ಮಂಡ್ಯ ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ 
ರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ: 1 ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಮಂಡ್ಯ ಜಿಲ್ಲೆ, ಇವರ ಆದೇಶ ಸಂಖ್ಯೆ : 
ಸಿಬ್ಬಂದಿ(2)/ಪಿಆರ್‌/35/2010-11, ಓ.ಬಿ. ಸಂಖ್ಯೆ : 190/10-11, ದಿನಾಂಕ : 05-08-2010. 
2... ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು ಇವರ 
ಆದೇಶ ಸಂಖ್ಯೆ : ಅಪೀಲು/36/2010-11, ಅ.ಪು.ಸ೦. 39/2010-11, ದಿನಾಂಕ : 30-10-2010. 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 04-03-2011. 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ 
ಅಪೀಲು(2)/92/2010-11, ದಿನಾ೦ಕ : 17-06-2011. 


el (ee 


ಪ್ರಸ್ತಾವನೆ : 

ಶ್ರೀ ಸಿದ್ದರಾಜು, ಸಿ.ಹೆಚ್‌.ಸಿ. ಇವರು ಶ್ರೀರಂಗಪಟ್ಟಣ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ (ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಇವರು ಕರ್ತವ್ಯ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ 
ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ : 

“ಶ್ರೀ ಸಿದ್ದರಾಜು, ಸಿಹೆಚ್‌ಸಿ-84 ಆದ ನೀವು ಶ್ರೀರಂಗಪಟ್ಟಣ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, 

ಶ್ರೀರಂಗಪಟ್ಟಣ ತಾಲ್ಲೂಕು ಪಿ.ಹೊಸಹಳ್ಳಿ ಗ್ರಾಮದ ಭರತ ರಾಜ್‌ ರವರ ಹೆಂಡತಿ ಶ್ರೀಮತಿ ಸುನೀತ ರವರು ದಿನಾಂಕ : 24- 

05-2010 ರಂದು ಬೆಳಿಗ್ಗೆ 11-00 ಗಂಟೆಯಲ್ಲಿ ಶ್ರೀರಂಗಪಟ್ಟಣ ಪೊಲೀಸ್‌ ಠಾಣೆಗೆ ಹಾಜರಾಗಿ ತನ್ನ ಗಂಡ 

ಭರತ್‌ರಾಜ್‌ರವರು ಹೊಡೆದು ಗಲಾಟೆ ಮಾಡಿರುವ ಸಂಬಂಧ ದೂರು ಕೊಡಲು ಬಂದಿದ್ದು, ಮಧ್ಯಾಹ್ನ 01-40 

ಗಂಟೆಯವರೆಗೂ ಠಾಣೆಯಲ್ಲಿ ಇದ್ದರೂ ಸಹ ಪ್ರಭಾರದಲ್ಲಿದ್ದರೂ ಸಹ ನೀವು ಶ್ರೀಮತಿ ಸುನೀತರವರಿಂದ ದೂರನ್ನು ಸ್ವೀಕರಿಸದೆ 

ಬೇರೆ ಮುಖ್ಯ ಪೇದೆ ಬರುತ್ತಾರೆ ಅವರಿಗೆ ದೂರನ್ನು ಕೊಡಿ ಎಂದು ಅನಗತ್ಯವಾಗಿ ಠಾಣೆಯಲ್ಲಿ ಕಾಯಿಸಿ, ದೂರನ್ನು ಸ್ವೀಕರಿಸದ 

ಕಾರಣ ಅರ್ಜಿದಾರರಾದ ಶ್ರೀಮತಿ ಸುನೀತ ರವರು ಮಾನ್ಯ ಐಜಿಪಿ, ದಕ್ಷಿಣ ವಲಯ, ಮೈಸೂರು ರವರನ್ನು ಭೇಟಿ ಮಾಡಿ 

ದೂರನ್ನು ನೀಡಿದ್ದು, ಈ ದೂರಿನನ್ವಯ ಶ್ರೀರಂಗಪಟ್ಟಣ ಪೊಲೀಸ್‌ ಠಾಣೆ ಮೊ.ಸಂ. 254/2010 ಕಲಂ 323, 498(ಎ), 506 

ಐಪಿಸಿ ರೀತ್ಯಾ ಪ್ರಕರಣ ದಾಖಲಾಗಿರುತ್ತದೆ. ನೀವು ಒಬ್ಬ ಜವಾಬ್ದಾರಿಯುತ ಪೊಲೀಸ್‌ ಸಿಬ್ಬಂದಿಯಾಗಿದ್ದು, ಶ್ರೀಮತಿ ಸುನೀತ 

ರವರಿಂದ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲು ಮಾಡಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ವಿಫಲರಾಗಿ ನಿಮ್ಮ 

ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ, ಬೇಜವಾಬ್ದಾರಿತನ ತೋರಿರುತ್ತೀರಿ”. 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ 
ಅಧೀಕ್ಷಕರು, ಮಂಡ್ಯ ಜಿಲ್ಲೆ ಇವರು ಮೇಲೆ ಕ್ರಮ ಸಂಖ್ಯೆ : (1ರಲ್ಲಿ ಓದಲಾದ ದಿನಾಂಕ : 05-08-2010ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ 
ವಾರ್ಷಿಕ ವೇತನ ಬಡ್ತಿಯನ್ನು ಮೂರು ತಿಂಗಳ ಕಾಲ ಮುಂದಿನ ವೇತನ ಬಡಿಿಗಳಿಗೆ ಧಕ್ಕೆಯಾಗದಂತೆ ಮುಂದೂಡಲಾಗಿದೆ. ದಿನಾ೦ಕ 
25-05-2010 ರಿಂದ 09-06-2010 ರವರೆಗಿನ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದು ಪರಿಗಣಿಸುವ ದಂಡನೆಯನ್ನು ವಿಧಿಸಿದ್ದಾರೆ. 


೩೫೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ 
ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಇವರು ಮೇಲೆ ಕ್ರಮ ಸಂಖ್ಯೆ : (2)ರಲ್ಲಿ ಓದಲಾದ ದಿನಾಂಕ : 30-10-2010ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅತೀವ ನಿರ್ಲಕ್ಷತೆ ಹಾಗೂ 
ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕ೦ಡು ಬರುತ್ತಿಲ್ಲವಾದ್ದರಿ೦ದ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಳಿ 22 ಹೊಸಿಅ 2011, ಬೆಂಗಳೂರು, ದಿನಾಂಕ : 24-09-2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಸಿದ್ದರಾಜು, ಸಿಹೆಚ್‌.ಸಿ. ಶ್ರೀರಂಗಪಟ್ಟಣ ಪೊಲೀಸ್‌ ಠಾಣೆ ಮಂಡ್ಯ ಜಿಲ್ಲೆ ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 


೬. (೭೬ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌ ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 2468 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ರಾಮಬಾಬು, ಆರ್‌.ಎಸ್‌.ಐ., ಡಿ.ಎ.ಆರ್‌. ಗುಲ್ಬರ್ಗಾ, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ 

ಅರ್ಜಿ ಕುರಿತು ಅಂತಿಮ ಆದೇಶ. 

ಓದಲಾಗಿದೆ: 1 ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಗುಲ್ಬರ್ಗಾ ಜಿಲ್ಲೆ, ಇವರ ಆದೇಶ ಸಂಖ್ಯೆ : 

ಪಿಆರ್‌/99/2009/ಡಿ.ಓ.ಬಿ. ಸಂಖ್ಯೆ : 923/2009, ದಿನಾಂಕ : 04-06-2009. 

2... ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ಈಶಾನ್ಯ ವಲಯ, ಗುಲ್ಬರ್ಗಾ, ಇವರ 
ಆದೇಶ ಸಂಖ್ಯೆ : ಅಪೀಲು/25/ಈವ/2009/2137, ಅ.ಪು.ಸ೦. 684/ಈವ/09, ದಿನಾಂಕ : 02-11- 
2009. 

. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 08-02-2010. 

4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ 
ಅಪೀಲು(2)/85/2009-10, ದಿನಾಂಕ : 21-06-2011. 

ಪ್ರಸ್ತಾವನೆ : 

ಶ್ರೀ ರಾಮಬಾಬು, ಆರ್‌.ಎಸ್‌.ಐ,, ಡಿ.ಎ.ಆರ್‌. ಗುಲ್ಬರ್ಗಾ (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಇವರು ದುರ್ನಡತೆ ಹಾಗೂ 
ಅಶಿಸ್ತು ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ಎರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7 ರಡಿ ಈ 
ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿತ್ತು. 
ದೋಷಾರೋಪಣೆ : 

“ಶ್ರೀ ರಾಮಬಾಬು, ಆರ್‌.ಎಸ್‌.ಐ., ಡಿ.ಎ.ಆರ್‌. ಗುಲ್ಬರ್ಗಾ ಆದ ನೀವು ದಿನಾಂಕ : 28-01-2009 ರಂದು ರಾತ್ರಿ 

ಸುಮಾರು 11-30 ಗಂಟೆಗೆ ಸಿಂಡಿಕೇಟ್‌ ಬ್ಯಾಂಕ್‌ ಕ್ಯಾಶ್‌ ಎಸ್ಕಾರ್ಟ್‌ ಕರ್ತವ್ಯದ ಮೇಲೆ ಇದ್ದಾಗ ಶ್ರೀಮಂತ, ಎಪಿಸಿ-27, 

ಡಿಎಆರ್‌, ಗುಲ್ಬರ್ಗಾ ರವರಿಗೆ ಬೂಟಿನಿಂದ ಹೊಡೆದು ಶೂಟ್‌ ಮಾಡುತ್ತೇನೆ ಅಂತ ಮಾತನಾಡಿ ದುರ್ನಡತೆ ಹಾಗೂ ಅಶಿಸ್ತು 

ಪ್ರದರ್ಶಿಸಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ 
ಅಧೀಕ್ಷಕರು, ಗುಲ್ಬರ್ಗಾ ಜಿಲ್ಲೆ ಇವರು ಮೇಲೆ ಕ್ರಮ ಸಂಖ್ಯೆ : (1ರಲ್ಲಿ ಓದಲಾದ ದಿನಾ೦ಕ : 04-06-2009ರ ಆದೇಶದಲ್ಲಿ ಅರ್ಜಿದಾರರ ಒಂದು 
ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ ಒಂದು ವರ್ಷ ಕಾಲ ಮುಂದೂಡುವ 
ದಂಡನೆಯನ್ನು ವಿಧಿಸಿದ್ದಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ 
ನಿರೀಕ್ಷಕರು, ಈಶಾನ್ಯ ವಲಯ, ಗುಲ್ಬರ್ಗಾ, ಇವರು ಮೇಲೆ ಕ್ರಮ ಸಂಖ್ಯೆ : (2)ರಲ್ಲಿ ಓದಲಾದ ದಿನಾಂಕ : 02-11-2009ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅತೀವ ನಿರ್ಲಕ್ಷತೆ, ದುರ್ನಡತೆ 
ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿ೦ದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದ೦ಡನೆ ಆದೇಶದಲ್ಲಿ ಹಸ್ತಕ್ಷೇಪ 
ಮಾಡುವ ಅಗತ್ಯತೆ ಕ೦ಡು ಬರುತ್ತಿಲ್ಲವಾದ್ದರಿ೦ದ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೪೧ 





ಸರ್ಕಾರದ ಆದೇಶ ಸಂಖ್ಯೆ : ಒಳಿ 25 ಹೊಸಿಅ 2010, ಬೆಂಗಳೂರು, ದಿನಾಂಕ : 24-09-2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ರಾಮಬಾಬು, ಆರ್‌.ಎಸ್‌.ಐ., ಡಿ.ಎ.ಆರ್‌. ಗುಲ್ಬರ್ಗಾ ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌ ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಪಿ.ಆರ್‌. 2469 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಆರ್‌.ರಾಜೇಶ್‌, ಪಿ.ಐ. ಆಂತರಿಕ ಭದ್ರತೆ ವಿಭಾಗ ಬೆಂಗಳೂರು, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ 
ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ: 1 ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಹಾಸನ ಜಿಲ್ಲೆ, ಇವರ ಆದೇಶ ಸಂಖ್ಯೆ : 
ಸಿಬ್ಬಂದಿ(1)/ಪಿಆರ್‌/66/07, ಓ.ಬಿ. ಸಂಖ್ಯೆ : 275/08, ದಿನಾಂಕ : 06-12-2008. 
2... ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು ಇವರ 
ಆದೇಶ ಸಂಖ್ಯೆ :  ಅಪೀಲು/46/2008-09, ಓ.ಬಿ. ಸಂಖ್ಯೆ : 46/2008-09, ದಿನಾಂಕ 
11-03-2009. 
. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 17-03-2011. 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ 
ಅಪೀಲು(2)1/2011-12, ದಿನಾಂಕ : 04-07-2011. 
ಪ್ರಸ್ತಾವನೆ : 
ಶ್ರೀ ಆರ್‌.ರಾಜೇಶ್‌, ಪಿ.ಐ. ಇವರು ಹಾಸನ ನಗರ ಸಂಚಾರಿ ಪೊಲೀಸ್‌ ಠಾಣೆಯಲ್ಲಿ ಪಿ.ಎಸ್‌.ಐ., ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ (ಇನ್ನು 
ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷತೆ ಪ್ರದರ್ಶಿಸಿದ ಕಾರಣದ ಮೇಲೆ ಕರ್ನಾಟಕ ರಾಜ್ಯ 
ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ : 
“ಶ್ರೀ ಆರ್‌.ರಾಜೇಶ್‌, ಪಿ.ಎಸ್‌.ಐ.-2, ಆಗಿ ಟ್ರಾಫಿಕ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುತ್ತೀರಿ. ಪೊಲೀಸ್‌ 
ಉಪಾಧೀಕ್ಷಕರು, ಹಾಸನ ಉಪವಿಭಾಗ, ಹಾಸನ, ಇವರು 2008ನೇ ಸಾಲಿನ ಸಂಚಾರಿ ಪೊಲೀಸ್‌ ಠಾಣೆಯ ವಾರ್ಷಿಕ 
ಪರಿವೀಕ್ಷಣೆ ಮಾಡಿದ್ದು, ಸಂಚಾರಿ ಪೊಲೀಸ್‌ ಠಾಣೆಯಲ್ಲಿ 102 ಪ್ರಕರಣಗಳು ತನಿಖೆಯ ಹಂತದಲ್ಲಿದ್ದು, ಅವುಗಳಲ್ಲಿ 5 
ಪ್ರಕರಣಗಳು 2007ನೇ ಸಾಲಿನಲ್ಲಿ ವರದಿಯಾಗಿದ್ದು, ಉಳಿದ ಪ್ರಕರಣಗಳು 2009ನೇ ಸಾಲಿನಲ್ಲಿ ವರದಿಯಾಗಿರುತ್ತವೆ. ಒಟ್ಟು 
102 ಪ್ರಕರಣಗಳಲ್ಲಿ ನಿಮ್ಮ ವಶದಲ್ಲಿ 2008ನೇ ಸಾಲಿನ 42 ಪ್ರಕರಣಗಳು ತನಿಖೆಯಲ್ಲಿದ್ದು, ಈ ಎಲ್ಲಾ ಪ್ರಕರಣಗಳಲ್ಲಿ 
ಆರೋಪಿಗಳು ಮತ್ತು ವಾಹನಗಳು ಪತ್ತೆಯಾಗಬೇಕೆಂದು ತಿಳಿಸಿರುತ್ತೀರಿ, ಈ ಎಲ್ಲಾ ಪ್ರಕರಣಗಳ ಕಡತಗಳನ್ನು ಪರಿಶೀಲಿಸಲಾಗಿ 
ಶೇಕಡ 80% ರಷ್ಟು ವಾಹನ ಹಾಸನ ಜಿಲ್ಲೆಯಲ್ಲಿ ನೊಂದಣಿಯಾಗಿರುವ ವಾಹನಗಳಾಗಿರುತ್ತವೆ. ಈ ವಾಹನಗಳ ಆರ.ಸಿ. 
ಮಾಲೀಕರ ಹೆಸರು, ವಿಳಾಸವನ್ನು ಸಂಬಂಧಪಟ್ಟ ಆರ.ಟಿ.ಓ. ಕಛೇರಿಯಿಂದ ಇದುವರೆಗೂ ಪಡೆದುಕೊಂಡಿರುವುದಿಲ್ಲ, 
ವಾಹನಗಳ ಪತ್ತೆಗಾಗಿ ಸಿಬ್ಬಂದಿಯವರುಗಳನ್ನು ನೇಮಿಸಿರುವ ಬಗ್ಗೆ ಯಾವುದೇ ವರದಿಗಳು ಇರುವುದಿಲ್ಲ. ಪ್ರಕರಣಗಳ ಕೇಸ್‌ 
ಡೈರಿಗಳನ್ನು ಪರಿಶೀಲನೆ ಮಾಡಲಾಗಿ ಜೂನ್‌ ಮತ್ತು ಜುಲೈ ತಿಂಗಳವರೆಗೆ ಮಾತ್ರ ಕೇಸ್‌ ಡೈರಿಗಳನ್ನು ಹದಿನೈದು ದಿವಸಕ್ಕೆ, 
ತಿಂಗಳಿಗೊಮ್ಮೆ ಬರೆದಿರುತ್ತೀರಿ. ತನಿಖೆಯ ಪ್ರಗತಿ ಬಹಳ ಶೋಚನೀಯ ಸ್ಥಿತಿಯಲ್ಲಿರುತ್ತದೆ. ನೀವು ಖುದ್ದಾಗಿ ಪ್ರಕರಣಗಳ 
ಕಡತಗಳನ್ನು ನೋಡದೆ, ನಿರ್ಲಕ್ಷತನದಿಂದ ತನಿಖೆಯನ್ನು ಮಾಡಿರುವುದು, ಸರಿಯಾಗಿ ತನಿಖೆಯನ್ನು ನಿರ್ವಹಿಸದೆ 
ಇರುವುದರಿಂದ ಹೆಚ್ಚಿನ ಪ್ರಕರಣಗಳಲ್ಲಿ ಆರೋಪಿಗಳು ಮತ್ತು ವಾಹನಗಳು ಪತ್ತೆಯಾಗಬೇಕಾಗಿದ್ದು, ತನಿಖೆಯ 
ಹಂತದಲ್ಲಿರುವುದು ಕಂಡುಬರುತ್ತದೆ. ನಿಮಗೆ ಸಾಕಷ್ಟು ಬಾರಿ ಪ್ರಕರಣಗಳ ವಿಲೇವಾರಿ ಮಾಡಲು ಸೂಕ್ತ ತಿಳುವಳಿಕೆಗಳನ್ನು 
ನೀಡಿದ್ದರೂ ಸಹ ಪ್ರಕರಣಗಳ ತನಿಖೆಯಲ್ಲಿ ಯಾವುದೇ ಪ್ರಗತಿಯನ್ನು ಕೈಗೊಂಡಿರುವುದು ಕಂಡುಬರುವುದಿಲ್ಲ. ನೀವು 
ಪ್ರಕರಣಗಳನ್ನು ತನಿಖೆ ಕೈಗೊಂಡು ವಿಲೇವಾರಿ ಮಾಡುವ ಬಗ್ಗೆ ಕರ್ತವ್ಯದಲ್ಲಿ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷತನ 
ಪ್ರದರ್ಶಿಸಿರುತ್ತೀರಿ ಎಂದು ಡಿ.ಎಸ್‌.ಪಿ., ಹಾಸನ, ಇವರು ಉಲ್ಲೇಖದಲ್ಲಿ ಕಾಣಿಸಲಾದ ಅವರ ವರದಿಯಲ್ಲಿ ತಿಳಿಸಿರುತ್ತಾರೆ.” 
ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ 
ಅಧೀಕ್ಷಕರು, ಹಾಸನ ಜಿಲ್ಲೆ ಇವರು ಮೇಲೆ ಕ್ರಮ ಸಂಖ್ಯೆ : (0ರಲ್ಲಿ ಓದಲಾದ ದಿನಾಂಕ : 06-12-2008ರ ಆದೇಶದಲ್ಲಿ ಇವರ ಮುಂದಿನ ವಾರ್ಷಿಕ 
ವೇತನ ಬಡ್ತಿಯನ್ನು ತದನಂತರ ಪಡೆಯುವ ವೇತನ ಬಡಿಗಳಿಗೆ ಧಕ್ಕೆಯಾಗದಂತೆ 2 ತಿಂಗಳ ಕಾಲ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ 
ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಇವರು ಮೇಲೆ ಕ್ರಮ ಸಂಖ್ಯೆ : (2)ರಲ್ಲಿ ಓದಲಾದ ದಿನಾಂಕ : 11-03-2009ರಲ್ಲಿ ತಿರಸ್ಕರಿಸಿದ್ದಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 


೩೫೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ 
ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು 
ಬರುತ್ತಿಲ್ಲವಾದ್ದರಿ೦ದ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಓಇ 29 ಹೊಸಿಅ 2011, ಬೆಂಗಳೂರು, ದಿನಾಂಕ : 24-09-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಆರ್‌.ರಾಜೇಶ್‌, ಪಿ.ಐ. ಆಂತರಿಕ ಭದ್ರತೆ ವಿಭಾಗ ಬೆಂಗಳೂರು, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌ ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 2470 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ನಾಗಭೂಷಣ, ಮಾಜಿ ಪಿ.ಸಿ.-2136, ಸದಾಶಿವನಗರ ಪೊಲೀಸ್‌ ಠಾಣೆ, ಬೆಂಗಳೂರು. ಇವರು ಸರ್ಕಾರಕ್ಕೆ 
ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಪೊಲೀಸ್‌ ಆಯುಕ್ತರು, ಕೇಂದ್ರ ವಿಭಾಗ, ಬೆಂಗಳೂರು ನಗರ, ಇವರ ಆದೇಶ 
ಸಂಖ್ಯೆ: ಡಿಇ/ಆರ್‌.6/9/ಡಿಸಿಪಿ/(ಕೇ)/2007 ದಿನಾಂಕ: 09-6-2010. 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಅಪರ ಪೊಲೀಸ್‌ ಆಯುಕ್ತರು, (ಆಡಳಿತ) ಬೆಂಗಳೂರು, ಇವರ ಆದೇಶ ಸಂಖ್ಯೆ: 
54/ಅಪೀಲು1/2010 ದಿನಾ೦ಕ: 04-12-2010 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿ: 15-02-11 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು 
(2)/90/2010-11 ದಿನಾ೦ಕ: 20-6-2011. 
ಪ್ರಸ್ತಾವನೆ: 

ಶ್ರೀ ನಾಗಭೂಷಣ, ಇವರು ಬೆಂಗಳೂರಿನ ಸದಾಶಿವನಗರ ಪೊಲೀಸ್‌ ಠಾಣೆಯಲ್ಲಿ ಪೊಲೀಸ್‌ ಕಾನ್‌ಸ್ಟೇಬಲ್‌ ಆಗಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ 
ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ದ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು, 1965ರ 
ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ನೀವು ಪಿ.ಸಿ.-2136 ಶ್ರೀ ನಾಗಭೂಷಣ, ಸದಾಶಿವನಗರ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯವನ್ನು ಮಾಡುತ್ತಿದ್ದು, ದಿ: 

08-10-2005 ರಂದು ಸದಾಶಿವನಗರ ಪೊಲೀಸ್‌ ಠಾಣೆಯಲ್ಲಿ ಹಾಜರಾಗಿ ದಿ: 04-10-05 ರಂದು ಮನೆ ಮೆಟ್ಟಲಿನಿಂದ 

ಆಕಸ್ಮಿಕವಾಗಿ ಜಾರಿ ಕೆಳಗೆ ಬಿದ್ದು, ಬೆನ್ನಿಗೆ ಮತ್ತು ದೇಹದ ಇತರೆ ಭಾಗಗಳಿಗೆ ಪೆಟ್ಟು ಬಿದ್ದಿದೆ ಎಂದು ಹೇಳಿ ಎಂ.ಹೆಚ್‌.ಎಸ್‌. 

ಪುಸ್ತಕವನ್ನು ಪಡೆದುಕೊಂಡು ಹೋಗಿರುತ್ತೀರಿ. ದಿನಾಂಕ: 04-10-2005 ರಿಂದ ಖಾಯಿಲೆ ರಜೆ ಎಂದು ಎಂ.ಹೆಚ್‌.ಎಸ್‌. 
ಪುಸ್ತಕವನ್ನು ಪಡೆದುಕೊಂಡು ಹೋದವರು ಇದುವರೆವಿಗೂ ಕರ್ತವ್ಯಕ್ಕೆ ಹಾಜರಾಗದೇ ರಜೆ ಅರ್ಜಿ ಸಲ್ಲಿಸದೇ 
ಗೈರುಹಾಜರಾಗಿರುತ್ತೀರಿ. ಎಂ.ಹೆಚ್‌.ಎಸ್‌. ಪಡೆದರೂ ಕಾಲಕಾಲಕ್ಕೆ ಸೂಕ್ತ ವೈದ್ಯಕೀಯ ಪ್ರಮಾಣ ಪತ್ರದೊಂದಿಗೆ ರಜೆ ಸಲ್ಲಿಸಿ 
ಮಂಜೂರಾತಿ ಪಡೆಯಬೇಕಾಗಿದ್ದು, ಹಾಗೆ ಮಾಡದೆ ಇದ್ದು, ಅಲ್ಲದೆ ಈ ಬಗ್ಗೆ ಸದಾಶಿವನಗರ ಪೊಲೀಸ್‌ ಠಾಣೆಯ ಪೊಲೀಸ್‌ 
ಇನ್‌ಸ್ಪೆಕ್ಟರ್‌ ರವರು ದಿ: 15-02-06 ಮತ್ತು 22-06-06 ರಂದು ನಿಮಗೆ ಜ್ಞಾಪನಗಳನ್ನು ನೀಡಿ ನಿಮ್ಮ ಖಾಯಿಲೆ ಬಗ್ಗೆ 

ತಿಳಿಸಲು ಕೋರಿದ್ದರೂ ಸಹ ನೀವುಗಳು ಸ್ವೀಕರಿಸಿ, ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೆ ಹಾಗೂ ನಿಮ್ಮ ಖಾಯಿಲೆ ಬಗ್ಗೆ ವೈದ್ಯರ 

ಪ್ರಮಾಣ ಪತ್ರವನ್ನು ಹಾಜರು ಮಾಡದೆ ಗೈರುಹಾಜರಿಯಲ್ಲೆ ಮುಂದುವರೆದು ನಿಮ್ಮ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ ಹಾಗೂ 

ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಉಪ ಪೊಲೀಸ್‌ ಆಯುಕ್ತರು, ಕೇಂದ್ರ ವಿಭಾಗ, 
ಬೆಂಗಳೂರು ನಗರ, ಇವರು ಮೇಲೆ ಕ್ರಮ ಸಂಖ್ಯೆ: (1ರಲ್ಲಿ ಓದಲಾದ ದಿನಾಂಕ: 09-6-2010ರ ಆದೇಶದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ 
ವಜಾಗೊಳಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಅಪರ ಪೊಲೀಸ್‌ 
ಆಯುಕ್ತರು, (ಆಡಳಿತ) ಬೆಂಗಳೂರು. ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ: 04-12-2010ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೪೩ 





ಅನಧಿಕೃತವಾಗಿ ಗೈರುಹಾಜರಾಗಿ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು 
ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕ೦ಡು ಬರುತ್ತಿಲ್ಲವಾದ್ದರಿ೦ದ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಒಳ 18 ಹೊಸಿಅ 2011, ಬೆಂಗಳೂರು, ದಿನಾಂಕ : 03-10-2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 


ತ್‌ ನು 


ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ನಾಗಭೂಷಣ, ಮಾಜಿ ಪಿ.ಸಿ.-2136, ಸದಾಶಿವನಗರ ಪೊಲೀಸ್‌ ಠಾಣೆ, ಬೆ೦ಗಳೂರು, ಇವರು ಸರ್ಕಾರಕ್ಕೆ 


ದ 
ಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 


(€ 


2 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 2471 ಒಳಾಡಳಿತ ಇಲಾಖೆ (ಹೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಬಿ.ಜಿ. ರಾಘವೇಂದ್ರ ಪಿ.ಎಸ್‌.ಐ. ನಂಜನಗೂಡು ಗ್ರಾಮಾಂತರ ಪೊಲೀಸ್‌ ಠಾಣೆ, ಮೈಸೂರು ಜಿಲ್ಲೆ, ಇವರು 
ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಇವರ ಆದೇಶ ಸಂಖ್ಯೆ 
ಇವಿ/52/2008-09 (ಓ.ಬಿ. ಸಂಖ್ಯೆ 29.2009-10) ದಿ: 24-3-2010 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡಿ.ಜಿ. ಮತ್ತು ಐ.ಜಿ.ಪಿ, ಬೆಂಗಳೂರು, ಇವರ ಆದೇಶ ಸಂಖ್ಯೆ 
ಅಪೀಲು(4)/43/2010-11 (ಓ.ಬಿ. ಸಂಖ್ಯೆ: 38/2010-11) ದಿನಾಂಕ: 30-01-11 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿ: 20-4-11 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆ೦ಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು 
(2)/10/2011-12 ದಿನಾ೦ಕ: 24-6-2011, 
ಪ್ರಸ್ತಾವನೆ: 
ಶ್ರೀ ಬಿ.ಜಿ. ರಾಘವೇಂದ್ರ, ಪಿ.ಎಸ್‌.ಐ. ಇವರು ಸರಗೂರು ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ (ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ನಿರ್ಲಕ್ಷತೆ, ಬೇಜವಾಬ್ದಾರಿತನ ತೋರಿಸಿದ ಕಾರಣದ ಮೇಲೆ ಇತರೇ ಇಬ್ಬರು ಸಿಬ್ಬಂದಿಗಳೊಂದಿಗೆ 
ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು, 1965ರ ನಿಯಮ 6 ರೊಂದಿಗೆ 8 ರಡಿಯಲ್ಲಿ ಜಂಟಿ ಇಲಾಖಾ ವಿಚಾರಣೆಗೆ ಆದೇಶಿಸಿ, 
ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 
1 ಶ್ರೀ ಬಿ.ಜಿ. ರಾಘವೇಂದ್ರ ಪಿ.ಎಸ್‌.ಐ. ಸರಗೂರು ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೀರಿ. ದಿನಾಂಕ: 08-01-09 
ರಂದು ಒಂದು ದಿನದ ರಜೆ ಮೇಲೆ ತೆರಳಿದ್ದು ದಿ: 09-01-09 ರಂದು ಠಾಣಾ ಕರ್ತವ್ಯಕ್ಕೆ ಬಂದಿರುತ್ತೀರಿ. ಮುಳ್ಳೂರು 
ಗ್ರಾಮದಲ್ಲಿ ಕಳ್ಳತನವಾಗಿರುವ ಬಗ್ಗೆ. ಲಿಖಿತ ದೂರು ಬಂದಿದ್ದು, ಅದನ್ನು ಪರಿಶೀಲಿಸಿಕೊಂಡು ಬರಲು ಪ್ರೊಬೇಷನರಿ 
ಪಿ.ಎಸ್‌.ಐ. ಪುನೀತ್‌ ಹಾಗೂ ಪೇದೆ 434 ರವರೊಂದಿಗೆ ಕಳುಹಿಸಿಕೊಟ್ಟಿದ್ದು, ಪುನೀತ್‌ರವರು ವಾಪಸ್ಸು ಬಂದು 
ಕಳ್ಳತನವಾಗಿರುವ ಬಗ್ಗೆ ತಿಳಿಸಿರುತ್ತಾರೆ. ಸಿ.ಪಿ.ಸಿ. 434, ರವರು ಇದುವರೆವಿಗೂ ವಾಪಸ್ಸು ಬಂದಿಲ್ಲವೆಂದು, ಲಿಖಿತ 
ದೂರನ್ನು ನೀಡಿಲ್ಲವೆಂದು ಎಸ್‌.ಎಚ್‌.ಒ. ಬಾಲರಾಜ್‌ ಹೆಚ್‌.57, ರವರು ನಿಮಗೆ ತಿಳಿಸಿದರೂ ಸಹಾ ನೀವು ಯಾವುದೇ 
ಕ್ರಮ ಕೈಗೊಂಡಿಲ್ಲ, ಗ್ರಾಮಕ್ಕೆ ಭೇಟ ನೀಡಿ, ಕೃತ್ಯ ನಡೆದ ಸ್ಥಳದ ಪರಿಶೀಲನೆ ಮಾಡಿ, ಅರ್ಜಿದಾರರಿಂದ ಮಾಹಿತಿ/ಲಿಖಿತ 
ಹೇಳಿಕೆ ಮಾಡಿ, ಪ್ರಕರಣವನ್ನು ನೋ೦ದಾಯಿಸದೆ ಕರ್ತವ್ಯದಲ್ಲಿ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ ಉದಾಸೀನತೆ 
ತೋರಿರುತ್ತೀರಿ. 

2. ನೀವು ದಿ: 13-01-09 ರಂದು ಸಿಪಿಸಿ-434 ರವರು ನಾಗರತ್ನಮ್ಮ ರವರ ದಿನಾಂಕ: 08-01-09 ರಂದು ನೀಡಿದ ಲಿಖಿತ 
ಅರ್ಜಿಯನ್ನು ಹಾಜರುಪಡಿಸಿದ ನಂತರ ಮೊಕದ್ದಮೆ ಸಂಖ್ಯೆ: 6/09, ಕಲಂ-454-457-380-ಐಪಿಸಿ, ಪ್ರಕರಣ 
ನೋಂದಾಯಿಸಿರುತ್ತೀರಿ. ದಿನಾಂಕ: 09-01-09 ರಿಂದ 12-01-09ರ ವರೆಗೆ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ 
ಯಾವುದೇ ಕ್ರಮಕ್ಕೆಗೊಳ್ಳದೆ ಕರ್ತವ್ಯಚ್ಯುತಿವೆಸಗಿರುತ್ತೀರಿ. 

ಮೇಲ್ಕಂಡ ಆರೋಪದ ಮೇಲೆ ಜಂಟಿ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಇವರ ಎರುದ್ಧದ ಆರೋಪ 

ಸಾಬೀತಾಗಿಲ್ಲವೆಂದು ಸಲ್ಲಿಸಿದ ವರದಿಯನ್ನು ಒಪ್ಪದೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ 
ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಇವರು ಮೇಲೆ ಕ್ರಮ ಸಂಖ್ಯೆ: (1ರಲ್ಲಿ ಓದಲಾದ ದಿನಾಂಕ: 24-3-2010ರ ಆದೇಶದಲ್ಲಿ ಅರ್ಜಿದಾರರ 
ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು 6 ತಿಂಗಳು ಕಾಲ ಮುಂದಿನ ವಾರ್ಷಿಕ ವೇತನ ಬಡ್ತಿಯ ಮೇಲೆ ಪರಿಣಾಮವಾಗುವಂತೆ ಮುಂದೂಡಲಾಗಿದೆ. 
ದಿನಾಂಕ: 15-01-09 ರಿಂದ 04-02-09ರ ವರೆಗಿನ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ.ಜಿ. ಮತ್ತು ಐ.ಜಿ.ಪಿ. 

ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ: 30-01-11ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 

ಅರ್ಜಿಯಲ್ಲಿನ ವಾದಾಂಶಗಳನ್ನೂ ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಠರಣ ಮೇಲ್ಮನವಿ ಅರ್ಜಿಯಲ್ಲಿ 


೩೫೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ 
ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕ೦ಡು ಬರುತ್ತಿಲ್ಲವಾದ್ದರಿ೦ದ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಒಳ 44 ಹೊಸಿಅ 2011, ಬೆಂಗಳೂರು, ದಿನಾಂಕ : 03-10-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಬಿ.ಜಿ. ರಾಘವೇಂದ್ರ ಪಿ.ಎಸ್‌.ಐ., ನಂಜನಗೂಡು ಗ್ರಾಮಾಂತರ ಪೊಲೀಸ್‌ ಠಾಣೆ, ಮೈಸೂರು ಜಿಲ್ಲೆ, 
ಇವರು ಸರ್ಕಾರಕ್ಕೆ ಸಲ್ಲಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ರವಿಪ್ರಕಾಶ್‌ 
ಪಿ.ಆರ್‌. 2472 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ನಂಜುಂಡೇಗೌಡ, ಪಿ.ಎಸ್‌.ಐ. ಬಾಣಾವರ ಪೊಲೀಸ್‌ ಠಾಣೆ, ಹಾಸನ ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ 
ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, ಹಾಸನ ಜಿಲ್ಲೆ, ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ(1)/01/10-11 
ದಿ: 30-7-2010. 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಇವರ ಆದೇಶ 
ಸಂಖ್ಯೆ: ಅಪೀಲು/49/2010-11 (ಓ.ಬಿ. ಸಂಖ್ಯೆ 55/2010-11) ದಿನಾ೦ಕ: 03-02-2011. 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿ: 16-05-2011. 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆ೦ಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು 
(2)/22/2011-12 ದಿನಾ೦ಕ: 11-8-2011, 
ಪ್ರಸ್ತಾವನೆ: 

ಶ್ರೀ ನಂಜುಂಡೇಗೌಡ, ಪೊಲೀಸ್‌ ಸಬ್‌ ಇನ್‌ಸ್ಪೆಕ್ಟರ್‌ ಇವರು ಬಾಣಾವರ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ (ಇನ್ನು 
ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ತೀವ್ರ ತರಹದ ನಿರ್ಲಕ್ಷತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ದ ಕರ್ನಾಟಕ ರಾಜ್ಯ 
ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು, 1965ರ ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ಶ್ರೀ ನಂಜುಂಡೇಗೌಡ, ಪಿ.ಎಸ್‌.ಐ. ಆದ ನೀವು ಬಾಣಾವರ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುತ್ತೀರಿ. ಬಾಣಾವರ 

ಠಾಣೆ ಮೊ.ಸಂ. 36/2010 ಕಲಂ 3,25,27 ಆಯುಧಗಳ ಅಧಿನಿಯಮ ಈ ಪ್ರಕರಣದಲ್ಲಿನ ಆರೋಪಿಯ ಎಂ.ಒ.ಬಿ. 

ಕಾರ್ಡನ್ನು ದಿನಾಂಕ: 23-3-2010ರ ಬೆಳಿಗ್ಗೆ 8-30ರೊಳಗೆ ಈ ಕಛೇರಿಗೆ ಕಳುಹಿಸುವಂತೆ ಪೊಲೀಸ್‌ ಅಧೀಕ್ಷಕರು. ಹಾಸನ 

ಇವರು ಖುದ್ದಾಗಿ ನಿಮಗೆ ದೂರವಾಣಿ ಮುಖಾಂತರ ಆದೇಶಿಸಿದ್ದರೂ ಸಹ ನೀವು ನಿಗದಿತ ಸಮಯದೊಳಗೆ ಸದರಿ ಎಂ.ಒ.ಬಿ. 

ಕಾರ್ಡನ್ನು ವಿಳಂಬವಾಗಿ ಸಲ್ಲಿಸಿದ್ದು, ಅಲ್ಲದೆ ಸದರಿ ಎಂ.ಒ.ಬಿ. ಕಾರ್ಡ್‌ನಲ್ಲಿ ಆರೋಪಿಯ ಭಾವಚಿತ್ರವನ್ನು ಲಗತ್ತಿಸದೇ ನಿಮ್ಮ 

ಮೇಲಾಧಿಕಾರಿಗಳ ಆದೇಶವನ್ನು ಪಾಲಿಸದೆ ವಿಫಲರಾಗಿ ನಿಮ್ಮ ಕರ್ತವ್ಯದಲ್ಲಿ ತೀವ್ರತರವಾದ ನಿರ್ಲಕ್ಷತನ ಪ್ರದರ್ಶಿಸಿ 
ಲೋಪವೆಸಗಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಪೊಲೀಸ್‌ ಅಧೀಕ್ಷಕರು, 
ಹಾಸನ ಜಿಲ್ಲೆ, ಇವರು ಮೇಲೆ ಕ್ರಮ ಸಂಖ್ಯೆ(1)ರಲ್ಲಿ ಓದಲಾದ ದಿನಾಂಕ: 30-07-2010ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ 
ಬಡ್ತಿಯನ್ನು ತದನಂತರದ ವಾರ್ಷಿಕ ವೇತನ ಬಡ್ತಿಗೆ ಧಕ್ಕೆಯಾಗದಂತೆ 6 ತಿಂಗಳ ಕಾಲ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ 
ಮಹಾನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ: 03-02-2011ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅತೀವ ನಿರ್ಲಕ್ಷತೆ ಹಾಗೂ 
ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕ೦ಡು ಬರುತ್ತಿಲ್ಲವಾದ್ದರಿ೦ದ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಳ 62 ಹೊಸಿಅ 2011, ಬೆಂಗಳೂರು, ದಿನಾಂಕ : 03-10-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ನಂಜುಂಡೇಗೌಡ, ಪಿ.ಎಸ್‌.ಐ. ಬಾಣಾವರ ಪೊಲೀಸ್‌ ಠಾಣೆ, ಹಾಸನ ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2473 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೪೫ 





ಆರ್ಥಿಕ ಸಚಿವಾಲಯ 


ವಿಷಯ: ಶ್ರೀ ಡಿ. ರಾಜಣ್ಣ, ವಾಣಿಜ್ಯ ತೆರಿಗೆ ಅಧಿಕಾರಿ, ರಾಮನಗರ, ಇವರ ವಿರುದ್ಧ ದಾಖಲಾದ ಟ್ರ್ಯಾಪ್‌ ಪ್ರಕರಣದ ಅಭಿಯೋಜನಾ 
ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ: 1 ಅಪರ ಪೊಲೀಸ್‌ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರ ಪತ್ರ ಸಂಖ್ಯೆ 
ಲೋಕ್‌/ಐಎನ್‌ವಿ(ಜಿ)/ಬಿಡಿ-04/ಸಿಆರ್‌-02/201, ರಾಮನಗರ, ದಿನಾಂಕ :21-7-2011. 

2. ತನಿಖಾಧಿಕಾರಿಯವರ ಅಂತಿಮ ವರದಿ ದಿನಾಂಕ : 29-6-2011. 

3. ತನಿಖಾ ದಾಖಲೆಗಳಾದ ಫಿರ್ಯಾದು, ಪ್ರಥಮ ವರ್ತಮಾನ ವರದಿ, ಪ್ರಾಯೋಗಿಕ ಪಂಚನಾಮೆ, ಜಪ್ತಿ ಪಂಚನಾಮೆ, 
ಸ್ವತ್ತುಗಳ ಪಟ್ಟಿ ರಾಸಾಯನಿಕ ಪರೀಕ್ಷಕರ ವರದಿ, ಸಾಕ್ಷಿದಾರರ ಹೇಳಿಕೆಗಳು, ಲಂಚದ ಬೇಡಿಕೆಗೆ ಸಂಬಂಧಪಟ್ಟ 
ಕಡತಗಳು. 

ಪ್ರಸ್ತಾವನೆ : 

ಶ್ರೀ ಡಿ. ರಾಜಣ್ಣ, ವಾಣಿಜ್ಯ ತೆರಿಗೆ ಅಧಿಕಾರಿ, ರಾಮನಗರ, ಇವರ ವಿರುದ್ಧ ಗುನ್ನೆ ಸಂಖ್ಯೆ : 02/2011 ರಲ್ಲಿ ಪೊಲೀಸ್‌ ನಿರೀಕ್ಷಕರು ಕರ್ನಾಟಕ 
ಲೋಕಾಯುಕ್ತ ರಾಮನಗರ ಪೊಲೀಸ್‌ ಠಾಣೆಯಲ್ಲಿ ದಾಖಲಿಸಿರುವ ಪ್ರಕರಣದ ತನಿಖಾಧಿಕಾರಿಯವರ ಅಂತಿಮ ವರದಿ ಮತ್ತು ತನಿಖಾ 
ದಾಖಲಾತಿಗಳನ್ನು ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ : 
(1ರ ಪತ್ರ ದಿನಾಂಕ : 21-7-2011 ರೊಡನೆ ಕಳುಹಿಸುತ್ತಾ, ಆಪಾದಿತ ಅಧಿಕಾರಿಯವರನ್ನು ಘನ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು 
ಲಂಚ ನಿರೋಧಕ ಕಾಯ್ದೆ 1988ರ ಕಲಂ 19(1)(ಬಿ) ರಡಿಯಲ್ಲಿ ಮಂಜೂರಾತಿಗಾಗಿ ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವನ್ನು ಕೋರಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು (ಪೊಲೀಸ್‌ ವಿಭಾಗ), ಕರ್ನಾಟಕ ಲೋಕಾಯುಕ್ತ 
ಬೆಂಗಳೂರು, ಇವರು ದಿನಾಂಕ : 21-7-2011ರ ಪತ್ರದೊಡನೆ ಕಳುಹಿಸಿಕೊಟ್ಟ ಈ ಕೆಳಕಂಡ ದಾಖಲಾತಿಗಳನ್ನು ಪರಿಶೀಲಿಸಲಾಗಿದೆ. 

1 ಶ್ರೀ ಪಿ. ಶಿವಣ್ಣ ಬಿನ್‌ ಪುಟ್ಟಮಾದೇಗೌಡ, ವಯಸ್ಸು 32 ವರ್ಷ, ಗರಳಪುರ, ಸಂತೆಕೋಡಿಹಳ್ಳಿ ಅಂಚೆ, ಕೋಡಿಹಳ್ಳಿ ಹೋಬಳಿ, ಕನಕಪುರ 

ತಾ॥ ರಾಮನಗರ ಜಿಲ್ಲೆ, ಇವರ ದೂರು ದಿನಾಂಕ : 28-1-2011. 

2) ಪ್ರಥಮ ವರ್ತಮಾನ ವರದಿ : ರಾಮನಗರ ಲೋಕಾಯುಕ್ತ ಪೊಲೀಸ್‌ ಠಾಣೆ ಪ್ರಕರಣದ ಸಂಖ್ಯೆ : 02/2011. 

3) ಪ್ರಾಯೋಗಿಕ ಪಂಚನಾಮೆ ದಿನಾಂಕ : 31-1-2011. 

4) ಟ್ರ್ಯಾಪ್‌ನ ಮಹಜರ್‌ ದಿನಾಂಕ : 31-1-2011, 

5) ರಾಸಾಯನಿಕ ಪರೀಕ್ಷಕರ ಪರೀಕ್ಷಣಾ ವರದಿ ಸಂಖ್ಯೆ : ಕ.ಲೋ/ರಾವಿ/ಸಿ.ಆರ್‌.ಎ೦-02/2011 ರಾಮನಗರ 

6) ಕೃತ್ಯ ನಡೆದ ಸ್ಥಳದ ನಕಾಶೆ : 
1) ಸಾಕ್ಷಿ ಹೇಳಿಕೆಗಳ ಪಟ್ಟ: 
ಶ್ರೀ ಪಿ. ಶಿವಣ್ಣ, ಫಿರ್ಯಾದುದಾರರು. 


್‌ 


2. ಶ್ರೀ ಪದ್ಮನಾಭ, ಪ್ರ.ದ.ಸ. ಸಹಕಾರ ಇಲಾಖೆ, ರಾಮನಗರ. 

3. ಶ್ರೀ ಬಿ. ಹರೀಶ್‌, ಪ್ರದ.ಸ. ಸಹಕಾರ ಇಲಾಖೆ, ರಾಮನಗರ. 

4. ಶ್ರೀ ಅನಂತರಾಜು, ಇನ್ಸ್‌ಪೆಕ್ಟರ್‌, ವಾಣಿಜ್ಯ ತೆರಿಗೆ ಅಧಿಕಾರಿ ಕಛೇರಿ, ರಾಮನಗರ. 

5. ಶ್ರೀ ನಾಗೇಂದ್ರ, ಬೆರಳಚ್ಚುಗಾರ, ವಾಣಿಜ್ಯ ತೆರಿಗೆ ಅಧಿಕಾರಿ ಕಛೇರಿ, ರಾಮನಗರ. 

6. ಶ್ರೀ ಜಗದೀಶ್‌ ಪ್ರಸಾದ್‌, ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು. 

7. ಶ್ರೀ ಮಲ್ಲಪ್ಪ, ವಾಣಿಜ್ಯ ತೆರಿಗೆ ಅಧಿಕಾರಿ, ಮೌಲ್ಯವರ್ಧಿತ ತೆರಿಗೆ ವಿಭಾಗ-2, ಮಲ್ಲೇಶ್ವರಂ, ಬೆಂಗಳೂರು 

8. ಶ್ರೀ ಶ್ರೀನಿವಾಸ ರೆಡ್ಡಿ, ವಾಣಿಜ್ಯ ತೆರಿಗೆ ಅಧಿಕಾರಿ. 

9. ಶ್ರೀ ಬಸವರಾಜಗೋವಿನದಾದ್‌, ಸಹಾಯಕ ರಾಸಾಯನಿಕ ತಜ್ಞರು. 

10. ಶ್ರೀ ಕಾಶಿರಾ೦ ಪವಾರ್‌, ಸಹಾಯಕ ನಿರ್ವಾಹಕ ಅಭಿಯಂತರರು, ಬೆಸ್ಕಾಂ ಇಲಾಖೆ, ರಾಮನಗರ ಉಪ ವಿಭಾಗ, ರಾಮನಗರ. 

1. ಶ್ರೀ ವಿ. ಗೋವಿಂದರಾಜು, ಸಹಾಯಕ ಇಂಜಿನಿಯರ್‌, ನಂ. 1, ಉಪ ವಿಭಾಗ, ಲೋಕೋಪಯೋಗಿ ಉಪ ವಿಭಾಗ, ರಾಮನಗರ 

12. ಶ್ರೀ ಎ.ವಿ. ಪ್ರಭುರಾಜೇ ಅರಸ್‌, ಪೊಲೀಸ್‌ ಮುಖ್ಯ ಪೇದೆ, ಕರ್ನಾಟಕ ಲೋಕಾಯುಕ್ತ, ರಾಮನಗರ ಜಿಲ್ಲೆ, ಪೊಲೀಸ್‌ ಠಾಣೆ, 
ರಾಮನಗರ. 

13. ಶ್ರೀ ಎಸ್‌.ಬಿ. ಬೋರೇಗೌಡ, ಪೊಲೀಸ್‌ ಪೇದೆ, ಕರ್ನಾಟಕ ಲೋಕಾಯುಕ್ತ ಕಛೇರಿ, ಕರ್ನಾಟಕ ಲೋಕಾಯುಕ್ತ ರಾಮನಗರ ವಿಭಾಗ, 
ರಾಮನಗರ. 

14. ಶ್ರೀ ಹೆಚ್‌.ಕೆ. ಸುರೇಶ್‌, ಪೊಲೀಸ್‌ ಪೇದೆ, ಪೊಲೀಸ್‌ ಅಧೀಕ್ಷಕರವರ ಕಛೇರಿ, ಕರ್ನಾಟಕ ಲೋಕಾಯುಕ್ತ ರಾಮನಗರ ವಿಭಾಗ, 
ರಾಮನಗರ. 


15. ಶ್ರೀ ಕೆ. ಬೀರಯ್ಯ, ಪೊಲೀಸ್‌ ಪೇದೆ, ಕರ್ನಾಟಕ ಲೋಕಾಯುಕ್ತ, ರಾಮನಗರ ವಿಭಾಗ, ರಾಮನಗರ. 
16. ಶ್ರೀ ಡಿ. ಕೃಷ್ಣಮೂರ್ತಿ, ಪೊಲೀಸ್‌ ಪೇದೆ, ಕರ್ನಾಟಕ ಲೋಕಾಯುಕ್ತ, ರಾಮನಗರ ವಿಭಾಗ, ರಾಮನಗರ. 
17. ಶ್ರೀ ಸಣ್ಣತಮ್ಮಪ್ಪಯ್ಯ ಒಡೆಯರ್‌, ಪೊಲೀಸ್‌ ಇನ್ಸ್‌ಪೆಕ್ಟರ್‌, ರಾಮನಗರ ಜಿಲ್ಲೆ, ರಾಮನಗರ. 


೩೫೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಫಿರ್ಯಾದುದಾರರಾದ ಶ್ರೀ ಪಿ. ಶಿವಣ್ಣ ಬಿನ್‌. ಪುಟ್ಟಮಾದೇಗೌಡರವರು, ಗರಳಪುರ, ಸಂತೆಕೋಡಿ ಹಳ್ಳಿಯಲ್ಲಿ ಮಹದೇಶ್ವರ ಸ್ಟೀಲ್‌ ಅಂಡ್‌ 
ಹಾರ್ಡ್‌ವೇರ್‌ ಎಂಬ ಅಂಗಡಿಯನ್ನು ಇಟ್ಟುಕೊಂಡು ನಡೆಸುತ್ತಿದ್ದು, ಅಂಗಡಿಯ ವ್ಯಾಪಾರ ವಹಿವಾಟು ನಡೆಸಲು ಟಿನ್‌ ನಂಬರ್‌ ಅವಶ್ಯಕತೆ 
ಇದ್ದುದರಿಂದ ಫಿರ್ಯಾದುದಾರರು ಹೊಸ ನೋಂದಣಿ ಪತ್ರವನ್ನು ಪಡೆಯಲು ಅರ್ಜಿಯನ್ನು ಸಲ್ಲಿಸಿದ್ದು, ನಂತರ ದಿನಾ೦ಕ : 6-1-2011 ರಂದು 
ವಾಣಿಜ್ಯ ತೆರಿಗೆ ಇಲಾಖೆಗೆ ಹೋಗಿ, ವಾಣಿಜ್ಯ ತೆರಿಗೆ ಅಧಿಕಾರಿ ಶ್ರೀ ರಾಜಣ್ಣ, ಇವರನ್ನು ಭೇಟಿ ಮಾಡಿದಾಗ, ಹೊಸ ಕರಾರು ಪತ್ರವನ್ನು 
ಮಾಡಿಸಿಕೊಂಡು ಬನ್ನಿ ಎಂದು ತಿಳಿಸಿದ್ದು, ಅದರಂತೆ ಹೊಸ ಕರಾರು ಪತ್ರವನ್ನು ನೀಡಿ ದಿನಾಂಕ : 12-1-2011 ರಂದು ಒಟ್ಟು ರೂ. 4,525/- 
ಹಣವನ್ನು ಶುಲ್ಕವಾಗಿ ಪಾವತಿಸಿ ರಸೀದಿ ಪಡೆದಿರುವುದಾಗಿ ತಿಳಿಸಿರುತ್ತಾರೆ. ಫಿರ್ಯಾದುದಾರರು ದಿನಾಂಕ : 20-1-2011 ರಂದು ಶ್ರೀ ರಾಜಣ್ಣ, 
ವಾಣಿಜ್ಯ ತೆರಿಗೆ ಅಧಿಕಾರಿಯವರನ್ನು ಭೇಟಿಯಾಗಿ, ವಿಚಾರ ಮಾಡಿದಾಗ ನಿನ್ನ ನೋಂದಣಿ ಪತ್ರ ರೆಡಿಯಾಗಿದೆ. ರೂ. 3000/- ಕೊಟ್ಟು ನೋಂದಣಿ 
ಪತ್ರ ತೆಗೆದುಕೊಂಡು ಹೋಗುವಂತೆ ತಿಳಿಸಿದ್ದು, ಮತ್ತೆ ಫಿರ್ಯಾದುದಾರರು ಶ್ರೀ ರಾಜಣ್ಣ ವಾಣಿಜ್ಯ ತೆರಿಗೆ ಅಧಿಕಾರಿಯವರನ್ನು ಭೇಟಿ ಮಾಡಿ, ಅರ್ಜಿಯ 
ಬಗ್ಗೆ ವಿಚಾರ ಮಾಡಿದಾಗ, ಪಾಸ್‌ವರ್ಡ್‌ ಹಾಕುವ ಕೆಲಸವನ್ನು ಮಾಡಿಕೊಡುತ್ತೇನೆ ರೂ. 3000/- ತಂದುಕೊಡಿ ಎಂದು ನೋಂದಣಿ ಪತ್ರಕೊಟ್ಟು 
ಕಳುಹಿಸಿರುತ್ತಾರೆ. ಈ ಸಂಬಂಧ ಫಿರ್ಯಾದುದಾರರಿಗೆ ಲಂಚದ ಹಣವನ್ನು ಕೊಡಲು ಇಷ್ಟವಿಲ್ಲವಾದ್ದರಿಂದ ಸೂಕ್ತ ಕಾನೂನು ರೀತ್ಯ ಕ್ರಮಕ್ಕೆ 
ಕೋರಿರುತ್ತಾರೆ. 

ಸದರಿ ದೂರನ್ನು ಆಧರಿಸಿ, ರಾಮನಗರ ಲೋಕಾಯುಕ್ತ ಪೊಲೀಸ್‌ರವರು ಆರೋಪಿ ಸರ್ಕಾರಿ ನೌಕರರ ಎರುದ್ಧ ಲಂಚ ನಿರೋಧಕ ಕಾಯ್ದೆ 
1988ರ ಕಲಂ 7, 13(1)(ಡಿ) ಜೊತೆಗೆ 13(2)ರ ಪ್ರಕಾರ ರಾಮನಗರ ಲೋಕಾಯುಕ್ತ ಠಾಣೆ ಮೊಕದ್ದಮೆ ಸಂಖ್ಯೆ : 02/2011 ರಲ್ಲಿ ಪ್ರಕರಣವನ್ನು 
ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತಾರೆ. 

ನಂತರ ಪಂಚ ಸಾಕ್ಷಿಗಳೊಂದಿಗೆ ತನಿಖಾಧಿಕಾರಿ ಮತ್ತು ಅವರ ಸಿಬ್ಬಂದಿಯವರು ದಿನಾಂಕ : 31-1-2011 ರಂದು ಬೀಸಿದ ಬಲೆಯು 
ಯಶಸ್ವಿಯಾಗಿದ್ದು, ಸದರಿ ಆರೋಪಿತ ಸರ್ಕಾರಿ ಅಧಿಕಾರಿಯಾದ ಶ್ರೀ ಡಿ. ರಾಜಣ್ಣ, ವಾಣಿಜ್ಯ ತೆರಿಗೆ ಅಧಿಕಾರಿ, ರಾಮನಗರ, ಇವರು ನೆರಳು 
ಸಾಕ್ಷಿದಾರರ ಸಮಕ್ಷಮ ಫಿರ್ಯಾದುದಾರರಿಂದ ಲಂಚದ ಹಣ ರೂ. 3000/-ನ್ನು ಆರೋಪಿತರು ಶ್ರೀ ಪ್ರಭುಸ್ವಾಮಿ ಅಟೆಂಡರ್‌ ಇವರ ಮೂಲಕ 
ಲಂಚದ ಹಣವನ್ನು ಸ್ವೀಕರಿಸುತ್ತಿದ್ದಾಗ ಲೋಕಾಯುಕ್ತ ಪೊಲೀಸರು ವಶಪಡಿಸಿಕೊಂಡಿರುತ್ತಾರೆ. ನಡೆದ ಘಟನೆಯ ಬಗ್ಗೆ ಫಿರ್ಯಾದಿ ಮತ್ತು ನೆರಳು 
ಸಾಕ್ಷಿದಾರರು ತಮ್ಮ ಹೇಳಿಕೆಗಳಲ್ಲಿ ದೃಢಪಡಿಸಿರುತ್ತಾರೆ. ಸದರಿ ಆರೋಪಿತರನ್ನು ದಸ್ತಗಿರಿ, ಮಾಡಿ, ಘನ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ 
ಹಾಜರುಪಡಿಸಿರುತ್ತಾರೆ. 

ತನಿಖಾ ದಾಖಲೆಗಳಾದ ಫಿರ್ಯಾದು, ಪ್ರಥಮ ವರ್ತಮಾನ ವರದಿ, ಪ್ರಾಯೋಗಿಕ ಪಂಚನಾಮೆ, ಜಪ್ತಿ ಪಂಚನಾಮೆ, ಸ್ವತ್ತುಗಳ ಪಟ್ಟಿ, 
ರಾಸಾಯನಿಕ ಪರೀಕ್ಷಕರ ವರದಿ, ಕೃತ್ಯನಡೆದ ಸ್ಥಳದ ನಕ್ಷೆ ಆರೋಪಿತರ ಸೇವಾ ವಿವರಗಳು, ಸಾಕ್ಷಿದಾರರ ಹೇಳಿಕೆಗಳು ಲಂಚದ ಬೇಡಿಕೆಗೆ 
ಸಂಬಂಧಪಟ್ಟ ಕಡತಗಳನ್ನು ಪರಿಶೀಲಿಸಲಾಗಿದೆ. ಇದರಿಂದಾಗಿ ಶ್ರೀ ಡಿ. ರಾಜಣ್ಣ, ವಾಣಿಜ್ಯ ತೆರಿಗೆ ಅಧಿಕಾರಿ, ಇವರ ಮೇಲಿನ ಆರೋಪವು 
ಮೇಲ್ನೋಟಕ್ಕೆ ಸಾಭೀತಾಗಿರುವುದು ಕಂಡುಬರುತ್ತದೆ. 

ಈ ಎಲ್ಲಾ ಕಾರಣಗಳಿಂದ ಆಪಾದಿತರು ಲಂಚ ನಿರೋಧ ಕಾಯ್ದೆ 1988 ರ ಕಲಂ 7, 13() (ಡಿ) ರ ಜೊತೆಗೆ ಓದಲಾದ ಕಲಂ 13(2) 
ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಎಸಗಿರುವುದು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಮನವರಿಕೆಯಾಗಿದೆ. ಆದ್ದರಿ೦ದ ಇವರನ್ನು ಲಂಚ ನಿರೋಧ 
ಕಾಯ್ದೆ 7,1361 (ಡಿ)ರ ಜೊತೆಗೆ ಓದಲಾದ ಕಲಂ 132) ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸುವುದು ಅವಶ್ಯಕವೆಂದು ಸರ್ಕಾರಕ್ಕೆ 
ಮನವರಿಕೆಯಾಗಿರುತ್ತದೆ. 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಆಪಾದಿತ ಅಧಿಕಾರಿಯನ್ನು ಕೆಲಸದಿಂದ ತೆಗೆದುಹಾಕುವ ಅಧಿಕಾರವನ್ನು ಹೊಂದಿರುತ್ತದೆ. ಆದ್ದರಿಂದ ಲಂಚ 
ನಿರೋಧ ಕಾಯ್ದೆ 1988ರ ಕಲಂ 191)(ಬಿ) ರಡಿಯಲ್ಲಿ ಆಪಾದಿತ ಅಧಿಕಾರಿಯಾದ ಶ್ರೀ ಡಿ. ರಾಜಣ್ಣ, ವಾಣಿಜ್ಯ ತೆರಿಗೆ ಅಧಿಕಾರಿಯನ್ನು ಲಂಚ 
ನಿರೋಧಕ ಕಾಯ್ದೆ 1988 ರ ಕಲಂ 7 ಮತ್ತು 13() (ಡಿ) ಜೊತೆಗೆ 13(2) ರಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿ ನೀಡುವ 
ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. ಅಪರ ಪೊಲೀಸ್‌ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರ ಪ್ರಸ್ತಾವನೆಯನ್ನು 
ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಇ 11 ವಾತೆತ 2011, ಬೆ೦ಗಳೂರು, ದಿನಾಂಕ : 3-10-2011. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಮೇರೆಗೆ ಲಂಚ ನಿರೋಧಕ ಕಾಯ್ದೆ 1988ರ ಕಲಂ 19(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಶ್ರೀ ಎಂ.ಆರ್‌. ಚಂದಶೇಖರಾರಾಧ್ಯ, ಪೀಠಾಧಿಕಾರಿ, ಆರ್ಥಿಕ ಇಲಾಖೆ, ವಾಣಿಜ್ಯ ತೆರಿಗೆ-2 ಶಾಖೆ ಆದ ನಾನು ಆಪಾದಿತ ಅಧಿಕಾರಿಯಾದ 
ಶ್ರೀ ಡಿ. ರಾಜಣ್ಣ, ವಾಣಿಜ್ಯ ತೆರಿಗೆ ಅಧಿಕಾರಿ, ರಾಮನಗರ, ಇವರನ್ನು ಲಂಚ ನಿರೋಧಕ ಕಾಯ್ದೆ 1988 ರ ಕಲಂ 7, 13(1)(ಡಿ) ಜೊತೆಯಲ್ಲಿ ಓದಲಾದ 
ಕಲಂ 13(2) ರಡಿಯಲ್ಲಿ ಎಸಗಿರುವ ಅಪರಾಧಕ್ಕಾಗಿ ಅಭಿಯೋಜಿಸಲು ಲೋಕಾಯುಕ್ತ ಪೊಲೀಸರಿಗೆ ಈ ಮೂಲಕ ಅನುಮತಿ ನೀಡಿದೆ. 

ಕರ್ನಾಟಕ ಸರ್ಕಾರದ (ವ್ಯವಹಾರ ನಿರ್ವಹಣೆ) ನಿಯಮಗಳು, 1977ರ ನಿಯಮ 18ರ ಪ್ರಕಾರ ಈ ಆದೇಶವನ್ನು ನನ್ನ ಕಛೇರಿಯ ಮೊಹರು 
ಮತ್ತು ಸಹಿಯ ಅಡಿಯಲ್ಲಿ ದಿನಾಂಕ : 3-10-2011ರಂದು ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ಆರ್‌. ಚಂದ್ರಶೇಖರಾರಾಧ್ಯ 
ಪಿ.ಆರ್‌. 2477 ಪೀಠಾಧಿಕಾರಿ, 
ಆರ್ಥಿಕ ಇಲಾಖೆ. (ವಾಣಿಜ್ಯ ತೆರಿಗೆ-2). 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೪೭ 





ಆರ್ಥಿಕ ಸಚಿವಾಲಯ 
ವಿಷಯ : ಶ್ರೀ ಎ.ಎಂ. ಸೋಮಶೇಖರಯ್ಯ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ವ್ಯಾಟ್‌-270, ಮಂಗಳೂರು, ಇವರ ವಿರುದ್ಧ 
ದಾಖಲಾದ ಟ್ರ್ಯಾಪ್‌ ಪ್ರಕರಣದ ಅಭಿಯೋಜನಾ ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ: 1. ಅಪರ ಪೊಲೀಸ್‌ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರ ಪತ್ರ ಸಂಖ್ಯೆ 
:ಲೋಕ್‌/ಐಎನ್‌ವಿ(ಜಿ)/ಎ೦-08/ಸಿಆರ್‌-04/2011, ಮಂಗಳೂರು, ದಿನಾಂಕ :27-7-2011. 
ತನಿಖಾಧಿಕಾರಿಯವರ ಅಂತಿಮ ವರದಿ ದಿನಾಂಕ : 1-7-2011. 
ತನಿಖಾ ದಾಖಲೆಗಳಾದ ಫಿರ್ಯಾದು, ಪ್ರಥಮ ವರ್ತಮಾನ ವರದಿ, ಪ್ರಾಯೋಗಿಕ ಪಂಚನಾಮೆ, ಜಪ್ತಿ ಪಂಚನಾಮೆ, 
ಸ್ವತ್ತುಗಳ ಪಟ್ಟ, ರಾಸಾಯನಿಕ ಪರೀಕ್ಷಕರ ವರದಿ, ಸಾಕ್ಷಿದಾರರ ಹೇಳಿಕೆಗಳು, ಲಂಚದ ಬೇಡಿಕೆಗೆ ಸಂಬಂಧಪಟ್ಟ 
ಕಡತಗಳು. 
ಪ್ರಸ್ತಾವನೆ : 
ಶ್ರೀ ಎ.ಎಂ. ಸೋಮಶೇಖರಯ್ಯ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ವ್ಯಾಟ್‌-270, ಮಂಗಳೂರು, ಇವರ ವಿರುದ್ಧ ಗುನ್ನೆ ಸಂಖ್ಯೆ : 
04/2011 ರಲ್ಲಿ ಪೊಲೀಸ್‌ ನಿರೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಮಂಗಳೂರು ಪೊಲೀಸ್‌ ಠಾಣೆಯಲ್ಲಿ ದಾಖಲಿಸಿರುವ ಪ್ರಕರಣದ 
ತನಿಖಾಧಿಕಾರಿಯವರ ಅಂತಿಮ ವರದಿ ಮತ್ತು ತನಿಖಾ ದಾಖಲಾತಿಗಳನ್ನು ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, 
ಬೆಂಗಳೂರು, ಇವರ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ : (0ರ ಪತ್ರ ದಿನಾಂಕ : 27-7-2011 ರೊಡನೆ ಕಳುಹಿಸುತ್ತಾ, ಆಪಾದಿತ 
ಅಧಿಕಾರಿಯವರನ್ನು ಘನ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಲಂಚ ನಿರೋಧಕ ಕಾಯ್ದೆ 1988ರ ಕಲಂ 19(1)(ಬಿ) ರಡಿಯಲ್ಲಿ 
ಮಂಜೂರಾತಿಗಾಗಿ ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವನ್ನು ಕೋರಿರುತ್ತಾರೆ. 
ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು, (ಪೊಲೀಸ್‌ ವಿಭಾಗ). ಕರ್ನಾಟಕ ಲೋಕಾಯುಕ್ತ, 
ಬೆಂಗಳೂರು, ಇವರು ದಿನಾಂಕ : 27-7-2011ರ ಪತ್ರದೊಡನೆ ಕಳುಹಿಸಿಕೊಟ್ಟ ಈ ಕೆಳಕಂಡ ದಾಖಲಾತಿಗಳನ್ನು ಪರಿಶೀಲಿಸಲಾಗಿದೆ. 
0 ಶ್ರೀ ಮನೋಜ್‌ ಸಲ್ದಾನ, ತಂದೆ : ಎಸ್‌. ಸಲ್ದಾನ ವಯಸ್ಸು 37 ವರ್ಷ, ನಂ. 25-21-1320/3(3), “ಚ೦ದ್ರಮ್‌' ಜೆಪ್ಪು ಮಜಿಲ, 
ಕಂಕನಾಡಿ ಅಂಚೆ, ಮಂಗಳೂರು, ಇವರ ದೂರು ದಿನಾಂಕ : 8-2-2011. 
2) ಪ್ರಥಮ ವರ್ತಮಾನ ವರದಿ : ಮಂಗಳೂರು ಲೋಕಾಯುಕ್ತ ಪೊಲೀಸ್‌ ಠಾಣೆ ಪ್ರಕರಣದ ಸಂಖ್ಯೆ : 04/2011. 
3) ಪ್ರಾಯೋಗಿಕ ಪಂಚನಾಮೆ ದಿನಾಂಕ : 8-2-2011. 


4) ಟ್ರ್ಯಾಪ್‌ನ ಮಹಜರ್‌ ದಿನಾಂಕ : 8-2-2011. 
5) ರಾಸಾಯನಿಕ ಪರೀಕ್ಷಕರ ಪರೀಕ್ಷಣಾ ವರದಿ ಸಂಖ್ಯೆ : ಎಂಆರ್‌ಎಲ್‌/ಎಲ್‌ಓಕೆ/32/2010-2011 ಮಂಗಳೂರು, ದಿನಾಂಕ : 25-2-2011. 
6) ಕೃತ್ಯ ನಡೆದ ಸ್ಥಳದ ನಕಾಶೆ : 
1) ಸಾಕ್ಷಿ ಹೇಳಿಕೆಗಳ ಪಟ್ಟಿ: 
1 ಶ್ರೀ ಮನೋಜ್‌ ಸಲ್ಲಾನ, ಫಿರ್ಯಾದುದಾರರು. 
2. ಶ್ರೀ ಹೊನ್ನಪ್ಪಗೌಡ, ಪಿ. ಗ್ರಾಮಕರಣಿಕರು, ತಾಲ್ಲೂಕು ಕಛೇರಿ, ಮಂಗಳೂರು. 
3. ಶ್ರೀ ದಾಮೋದರ, ಆರ್‌. ದ್ವಿದ.ಸ. ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿಗಳ ಕಛೇರಿ, ಮಂಗಳೂರು 
4. ಶ್ರೀ ವೇಣು, ವಾಣಿಜ್ಯ ತೆರಿಗೆ ನಿರೀಕ್ಷಕರು, ವಾಣಿಜ್ಯ ತೆರಿಗೆ ಕಛೇರಿ-270, ಮ೦ಗಳೂರು. 
5. ಶ್ರೀ ಶ್ರೀನಿವಾಸ, ವಾಣಿಜ್ಯ ತೆರಿಗೆ ಉಪ ಆಯುಕ್ತರು, (ಆಡಿಟ್‌-1) ಮಂಗಳೂರು. 
6. ಶ್ರೀಮತಿ ಜಯಶ್ರೀ, ಗಂಡ : ರಾಜೇಶ್‌, ಪ್ರಜ್ಞಾ ಗಾಯತ್ರಿದೇವಿ ದೇವಸ್ಥಾನದ ಬಳಿ ಕಾರ್‌ಸ್ಟೀಟ್‌, ಮಂಗಳೂರು. 
7. ಶ್ರೀ ನಿತಿನ್‌ ಕುಮಾರ್‌, ಬಿ.ಕೆ. ನಂ. 1-22-1734, ಕಲ್ಲಾವು ಬೋಳೂರು, ಉರ್ವಾ ಮಂಗಳೂರು. 
8. ಶ್ರೀಮತಿ ಕುಶಲ, ಗಂಡ : ಉಮೇಶ್‌, ಫ್ಲಾಟ್‌ ನಂ.301, ರಾಜ್‌ಮಹಲ್‌ ಅಪಾರ್ಟ್‌ಮೆಂಟ್‌, ಲಾಲ್‌ಬಾಗ್‌, ಮಂಗಳೂರು. 
9. ಶ್ರೀ ಎ.ಕೆ.ವೈ. ಸೈಯದ್‌, ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು, (ಆಡಳಿತ), ಮೌಲ್ಯವರ್ಧಿತ ತೆರಿಗೆ ವಿಭಾಗ, ಮಂಗಳೂರು. 
10. ಶ್ರೀ ಎಂ.ಹೆಚ್‌. ಶರೀಫ್‌, ಡೋರ್‌ ನಂ. 19-7-449/4, ಮಹಾಲಿಂಗೇಶ್ವರ ದೇವಸ್ಥಾನ ರಸ್ತೆ, ಪಾಂಡೇಶ್ವರ, ಮಂಗಳೂರು. 
1. ಶ್ರೀ ರಾಜೇಶ್‌ ರೈ, ಸಹಾಯಕ ಇಂಜಿನಿಯರ್‌, ಜಲಸಾರಿಗೆ ಇಲಾಖೆ, ಮಂಗಳೂರು 
12. ಶ್ರೀಮತಿ ಬಿ.ಸಿ. ಶೋಭ, ಸಹಾಯಕ ರಾಸಾಯನಿಕ ವಿಶ್ಲೇಷಕರು, ರಾಸಾಯನಿಕ ವಿಶ್ಲೇಷಕರ ಕಛೇರಿ, ಮಂಗಳೂರು. 
13. ಶ್ರೀ ಶಾಂತಪ್ಪ, ಎ೦. ಹೆಚ್‌.ಸಿ. 1148, ಹೆಡ್‌ ಕಾನ್ಸ್‌ಸ್ಟೇಬಲ್‌, ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌ ಠಾಣೆ, ಮಂಗಳೂರು. 
14. ಶ್ರೀ ಲಕ್ಷ್ಮೀಕಾಂತ, ಪಿ.ಸಿ. 1925, ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌ ಠಾಣೆ, ಮಂಗಳೂರು. 
15. ಶ್ರೀ ಶಿವಪ್ರಸಾದ್‌, ಎಸ್‌.ವಿ. ಪಿ.ಸಿ.ನಂ. 594, ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌ ಠಾಣೆ, ಮಂಗಳೂರು. 
16. ಶ್ರೀ ಶರತ್‌ ಚಂದ್ರ, ಪಿ.ಸಿ. ನಂ. 2121, ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌ ಠಾಣೆ, ಮಂಗಳೂರು. 
17. ಶ್ರೀಮತಿ ಸುಮತಿ, ಮಹಿಳಾ ಪಿ.ಸಿ. 2261, ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌ ಠಾಣೆ, ಮ೦ಗಳೂರು. 
18. ಶ್ರೀ ಸುದರ್ಶನ್‌ ಹೆಚ್‌.ಸಿ. 850, ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌ ಠಾಣೆ, ಮಂಗಳೂರು. 
19. ಶ್ರೀ ಬಾಬು ಎ.ಪಿ.ಸಿ. 186, ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌ ಠಾಣೆ, ಮಂಗಳೂರು. 
20. ಶ್ರೀ ಪ್ರಮೋದ್‌, ಎ.ಪಿ.ಸಿ, ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌ ಠಾಣೆ, ಮಂಗಳೂರು. 
21. ಶ್ರೀ ಲಕ್ಷ್ಮೀಕಾಂತ, ಎಸ್‌.ಎನ್‌. ಪೊಲೀಸ್‌ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌ ಠಾಣೆ, ಮಂಗಳೂರು. 
22. ಶ್ರೀ ಉದಯಂ ನಾಯಕ್‌, ಪೊಲೀಸ್‌ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌ ಠಾಣೆ, ಮಂಗಳೂರು. 
23. ಶ್ರೀ ಸದಾನಂದ ವರ್ಣೇಕರ್‌, ಪೊಲೀಸ್‌ ಉಪಾಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌ ಠಾಣೆ, ಮಂಗಳೂರು. 


೩೫೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





24. ಶ್ರೀ ದಿಲೀಪ್‌ ಕುಮಾರ್‌, ಕೆ.ಹೆಚ್‌. ಪೊಲೀಸ್‌ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌ ಠಾಣೆ, ಮಂಗಳೂರು. 

ಫಿರ್ಯಾದುದಾರರಾದ ಶ್ರೀ ಮನೋಜ್‌ ಸಲ್ಜಾನ ಬಿನ್‌. ಎಸ್‌. ಸಲ್ದಾನ, ನಂ. 25-21-1320/3(3), “ಚ೦ದ್ರಮ್‌' ಜೆಪ್ಪು ಮಜಿಲ, ಕಂಕನಾಡಿ 
ಅಂಚೆ, ಮಂಗಳೂರು, ಇವರು ಮಂಗಳೂರು ಲೋಕಾಯುಕ್ತ ಠಾಣೆಗೆ ಹಾಜರಾಗಿ ಲಂಚ ಕೇಳುತ್ತಿರುವ ಬಗ್ಗೆ ಮೌಖಿಕ ದೂರು ನೀಡಿದ್ದು, ಸದರಿ 
ದೂರನ್ನು ಖಚಿತಪಡಿಸಿಕೊಳ್ಳಲು ತನಿಖಾಧಿಕಾರಿಗಳು ಚಿಕ್ಕ ವಾಯ್ಟ್‌ ರೆಕಾರ್ಡರ್‌ ಕೊಟ್ಟು ಕಳುಹಿಸಿದ್ದು, ಸದರಿ ವಾಯ್ಸ್‌ ರೆಕಾರ್ಡರ್‌ನ್ನು ತೆಗೆದುಕೊಂಡು 
ಹೋದ ಫಿರ್ಯಾದಿಯು ದಿನಾಂಕ : 8-2-2011 ರಂದು ಮಂಗಳೂರು ಲೋಕಾಯುಕ್ತ ಠಾಣೆಗೆ ಹಾಜರಾಗಿ ನೀಡಿದ ದೂರಿನ ಸಾರಾಂಶವೇನೆಂದರೆ, 
ಫಿರ್ಯಾದುದಾರರು ತೆರಿಗೆ ಸಲಹೆಗಾರರಾಗಿ ಕೆಲಸ ಮಾಡುತ್ತಿದ್ದು, ಮ೦ಗಳೂರು ನಗರದ ಪಾಂಡೇಶ್ವರದಲ್ಲಿರುವ ಮೆ: ಇಎಸ್‌ಡಿವೈ ಬಿಲ್ದರ್ಸ್‌ನ ವ್ಯಾಟ್‌ 
ನೋಂದಣಿ ಸಲುವಾಗಿ ಪವರ್‌ ಆಫ್‌ ಅಟಾರ್ನಿ ಪಡೆದುಕೊಂಡಿದ್ದಲ್ಲದೇ, ಈ ಸಂಬಂಧ ದಾಖಲೆಗಳನ್ನು ಮಾಡಿಸಿಕೊಡುವಂತೆ ಸದರಿ ಬಿಲ್ದರ್ಸ್‌ರವರು 
ತಿಳಿಸಿದ್ದರಿಂದ ದಿನಾಂಕ : 24-1-2011 ರಂದು ವ್ಯಾಟ್‌ ಕಛೇರಿ-270, ವಾಣಿಜ್ಯ ತೆರಿಗೆ ಕಟ್ಟಡ, ಮಂಗಳೂರು, ಇಲ್ಲಿಗೆ ಅರ್ಜಿಯನ್ನು ಸಲ್ಲಿಸಿ, ನಿಗಧಿತ 
ಎನ್‌.ಎಸ್‌.ಸಿ. ಯನ್ನು ವ್ಯಾಟ್‌ ಕಛೇರಿಗೆ ನೀಡಿದ್ದು, ನಂತರ ಈ ಬಗ್ಗೆ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರಾದ ಶ್ರೀ ಸೋಮಶೇಖರಯ್ಯ, ಇವರನ್ನು 
ಭೇಟಿ ಮಾಡಿ ಟಿನ್‌ ನಂಬರ್‌ ನೀಡಲು ವಿಚಾರಿಸಿದಾಗ ಸದರಿ ಶ್ರೀ ಸೋಮಶೇಖರಯ್ಯನವರು ನನಗೆ ನೋಡಿಕೊಳ್ಳಬೇಕು, ನೋಡಿಕೊಂಡರೆ ಬೇಗ 
ಸಿಗುತ್ತದೆ ಎಂದು ಲಂಚಕ್ಕೆ ಒತ್ತಾಯಿಸಿದ್ದು, ಫಿರ್ಯಾದಿಗೆ ಲಂಚದ ಹಣ ಕೊಡಲು ಇಷ್ಟವಿಲ್ಲದ್ದರಿಂದ ಮಂಗಳೂರು ಲೋಕಾಯುಕ್ತ ಠಾಣೆಗೆ ಬಂದು 
ವಾಯ್ಸ್‌ ರೆಕಾರ್ಡರ್‌ ತೆಗೆದುಕೊ೦ಡು ಹೋಗಿ ಆರೋಪಿತರನ್ನು ಭೇಟಿ ಮಾಡಿ ವಿಚಾರಿಸಲಾಗಿ ಸದರಿ ಆರೋಪಿ ಶ್ರೀ ಸೋಮಶೇಖರಯ್ಯ, ವಾಣಿಜ್ಯ 
ತೆರಿಗೆ ಸಹಾಯಕ ಆಯುಕ್ತರವರು ರೂ. 2,000/- ಲಂಚಕ್ಕೆ ಒತ್ತಾಯಿಸಿದ ಬಗ್ಗೆ ತನ್ನ ಮತ್ತು ಆರೋಪಿತರ ನಡುವಿನ ಲಂಚದ ಬೇಡಿಕೆಯ 
ಸಂಭಾಷಣೆಯನ್ನು ವಾಯ್ಸ್‌ ರೆಕಾರ್ಡರಿನಲ್ಲಿ ಧ್ವನಿಮುದ್ರಿಸಿಕೊ೦ಡು ಬಂದು ಮಂಗಳೂರು ಲೋಕಾಯುಕ್ತ ಠಾಣೆಗೆ ಹಾಜರಾಗಿ ಸದರಿ ಆರೋಪಿತರ 
ವಿರುದ್ದ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಕೋರಿರುತ್ತಾರೆ. 

ಸದರಿ ದೂರನ್ನು ಆಧರಿಸಿ, ಮಂಗಳೂರು ಲೋಕಾಯುಕ್ತ ಪೊಲೀಸ್‌ರವರು ಆರೋಪಿ ಸರ್ಕಾರಿ ನೌಕರರ ಎರುದ್ಧ ಲಂಚ ನಿರೋಧಕ ಕಾಯ್ದೆ 
1988ರ ಕಲಂ 7, 13(1)(ಡಿ) ಜೊತೆಗೆ 13(2)ರ ಪ್ರಕಾರ ಮಂಗಳೂರು ಲೋಕಾಯುಕ್ತ ಠಾಣೆ ಮೊಕದ್ದಮೆ ಸಂಖ್ಯೆ : 04/2011 ರಲ್ಲಿ ಪ್ರಕರಣವನ್ನು 
ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತಾರೆ. 

ನಂತರ ಪಂಚ ಸಾಕ್ಷಿಗಳೊಂದಿಗೆ ತನಿಖಾಧಿಕಾರಿ ಮತ್ತು ಅವರ ಸಿಬ್ಬಂದಿಯವರು ದಿನಾಂಕ : 8-2-2011 ರಂದು ಬೀಸಿದ ಬಲೆಯು 
ಯಶಸ್ವಿಯಾಗಿದ್ದು, ಸದರಿ ಆರೋಪಿತ ಸರ್ಕಾರಿ ಅಧಿಕಾರಿಯಾದ ಶ್ರೀ ಎ.ಎಂ. ಸೋಮಶೇಖರಯ್ಯ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ಮಂಗಳೂರು, ಇವರು ನೆರಳು ಸಾಕ್ಷಿದಾರರ ಸಮಕ್ಷಮ ಫಿರ್ಯಾದುದಾರರಿಂದ ಲಂಚದ ಹಣ ರೂ. 2000/-ನ್ನು ಆರೋಪಿತರು ಶ್ರೀ ಮನೋಜ್‌ 
ಸಲ್ದಾನ ಬಿನ್‌. ಎಸ್‌ ಸಲ್ಲಾನ, ಇವರಿಂದ ಲಂಚದ ಹಣವನ್ನು ಸ್ವೀಕರಿಸುತ್ತಿದ್ದಾಗ, ಲೋಕಾಯುಕ್ತ ಪೊಲೀಸರು ವಶಪಡಿಸಿಕೊಂಡಿರುತ್ತಾರೆ. ನಡೆದ 
ಘಟನೆಯ ಬಗ್ಗೆ ಫಿರ್ಯಾದಿ ಮತ್ತು ನೆರಳು ಸಾಕ್ಷಿದಾರರು ತಮ್ಮ ಹೇಳಿಕೆಗಳಲ್ಲಿ ದೃಢಪಡಿಸಿರುತ್ತಾರೆ. ಸದರಿ ಆರೋಪಿತರನ್ನು ದಸ್ತಗಿರಿ, ಮಾಡಿ, ಘನ 
ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುತ್ತಾರೆ. 

ತನಿಖಾ ದಾಖಲೆಗಳಾದ ಫಿರ್ಯಾದು, ಪ್ರಥಮ ವರ್ತಮಾನ ವರದಿ, ಪ್ರಾಯೋಗಿಕ ಪಂಚನಾಮೆ, ಜಪ್ತಿ ಪಂಚನಾಮೆ, ಸ್ವತ್ತುಗಳ ಪಟ್ಟಿ, 
ರಾಸಾಯನಿಕ ಪರೀಕ್ಷಕರ ವರದಿ, ಕೃತ್ಯನಡೆದ ಸ್ಥಳದ ನಕ್ಷೆ ಆರೋಪಿತರ ಸೇವಾ ವಿವರಗಳು, ಸಾಕ್ಷಿದಾರರ ಹೇಳಿಕೆಗಳು ಲಂಚದ ಬೇಡಿಕೆಗೆ 
ಸಂಬಂಧಪಟ್ಟ ಕಡತಗಳನ್ನು ಪರಿಶೀಲಿಸಲಾಗಿದೆ. ಇದರಿಂದಾಗಿ ಶ್ರೀ ಎ.ಎಂ. ಸೋಮಶೇಖರಯ್ಯ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಇವರ 
ಮೇಲಿನ ಆರೋಪವು ಮೇಲ್ನೋಟಕ್ಕೆ ಸಾಭೀತಾಗಿರುವುದು ಕಂಡುಬರುತ್ತದೆ. 

ಈ ಎಲ್ಲಾ ಕಾರಣಗಳಿಂದ ಆಪಾದಿತರು ಲಂಚ ನಿರೋಧ ಕಾಯ್ದೆ 1988 ರ ಕಲಂ 7, 13() (ಡಿ) ರ ಜೊತೆಗೆ ಓದಲಾದ ಕಲಂ 13(2) 
ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಎಸಗಿರುವುದು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಮನವರಿಕೆಯಾಗಿದೆ. ಆದ್ದರಿಂದ ಇವರನ್ನು ಲಂಚ ನಿರೋಧ 
ಕಾಯ್ದೆ 7.131) (ಡಿ)ರ ಜೊತೆಗೆ ಓದಲಾದ ಕಲಂ 13(2) ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸುವುದು ಅವಶ್ಯಕವೆಂದು ಸರ್ಕಾರಕ್ಕೆ 
ಮನವರಿಕೆಯಾಗಿರುತ್ತದೆ. 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಆಪಾದಿತ ಅಧಿಕಾರಿಯನ್ನು ಕೆಲಸದಿಂದ ತೆಗೆದುಹಾಕುವ ಅಧಿಕಾರವನ್ನು ಹೊಂದಿರುತ್ತದೆ. ಆದ್ದರಿಂದ ಲಂಚ 
ನಿರೋಧಕ ಕಾಯ್ದೆ 1988ರ ಕಲಂ 19(1(ಬಿ) ರಡಿಯಲ್ಲಿ ಆಪಾದಿತ ಅಧಿಕಾರಿಯಾದ ಶ್ರೀ ಎ.ಎಂ. ಸೋಮಶೇಖರಯ್ಯ, ವಾಣಿಜ್ಯ ತೆರಿಗೆ ಸಹಾಯಕ 
ಆಯುಕ್ತರು, ಮಂಗಳೂರು, ಇವರನ್ನು ಲಂಚ ನಿರೋಧ ಕಾಯ್ದೆ 1988 ರ ಕಲಂ 7 ಮತ್ತು 131) (ಡಿ) ಜೊತೆಗೆ 13(2) ರಡಿಯಲ್ಲಿ ಅಭಿಯೋಜನೆಗೆ 
ಒಳಪಡಿಸಲು ಮಂಜೂರಾತಿ ನೀಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಅಪರ ಪೊಲೀಸ್‌ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ 
ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಇ 12 ವಾತೆತ 2011, ಬೆಂಗಳೂರು, ದಿನಾಂಕ : 3-10-2011. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಮೇರೆಗೆ ಲಂಚ ನಿರೋಧಕ ಕಾಯ್ದೆ 1988ರ ಕಲಂ 19(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಶ್ರೀ ಎಂ.ಆರ್‌. ಚಂದ್ರಶೇಖರಾರಾಧ್ಯ, ಪೀಠಾಧಿಕಾರಿ, ಆರ್ಥಿಕ ಇಲಾಖೆ, ವಾಣಿಜ್ಯ ತೆರಿಗೆ-2 ಶಾಖೆ ಆದ ನಾನು ಆಪಾದಿತ ಅಧಿಕಾರಿಯಾದ 
ಶ್ರೀ ಎ.ಎಂ. ಸೋಮಶೇಖರಯ್ಯ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಮಂಗಳೂರು, ಇವರನ್ನು ಲಂಚ ನಿರೋಧಕ ಕಾಯ್ದೆ 1988 ರ ಕಲಂ 7, 
13()(ಡಿ) ಜೊತೆಯಲ್ಲಿ ಓದಲಾದ ಕಲಂ 13(2) ರಡಿಯಲ್ಲಿ ಎಸಗಿರುವ ಅಪರಾಧಕ್ಕಾಗಿ ಅಭಿಯೋಜಿಸಲು ಲೋಕಾಯುಕ್ತ ಪೊಲೀಸರಿಗೆ ಈ ಮೂಲಕ 
ಅನುಮತಿ ನೀಡಿದೆ. 

ಕರ್ನಾಟಕ ಸರ್ಕಾರದ (ವ್ಯವಹಾರ ನಿರ್ವಹಣೆ) ನಿಯಮಗಳು, 1977ರ ನಿಯಮ 18ರ ಪ್ರಕಾರ ಈ ಆದೇಶವನ್ನು ನನ್ನ ಕಛೇರಿಯ ಮೊಹರು 
ಮತ್ತು ಸಹಿಯ ಅಡಿಯಲ್ಲಿ ದಿನಾಂಕ : 3-10-2011ರಂದು ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ಆರ್‌. ಚಂದ್ರಶೇಖರಾರಾಧ್ಯ 
ಪಿ.ಆರ್‌. 2478 ಪೀಠಾಧಿಕಾರಿ, 
ಆರ್ಥಿಕ ಇಲಾಖೆ. (ವಾಣಿಜ್ಯ ತೆರಿಗೆ-2). 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೪೯ 





ಆರ್ಥಿಕ ಸಚಿವಾಲಯ 
ವಿಷಯ : ಶ್ರೀ ವಿ. ವೆಂಕಟರಮಣ, ಪತ್ರಾಂಕಿತ ಉಪ ಖಜಾನಾಧಿಕಾರಿ, ಖಜಾನೆ ಇಲಾಖೆ ಅವರ ವಿರುದ್ಧ ಸಕ್ಷಮ 
ನ್ಯಾಯಾಲಯದಲ್ಲಿ ಕ್ರಿಮಿನಲ್‌ ಮೊಕದ್ದಮೆ ಹೂಡಲು ಲೋಕಾಯುಕ್ತ ಪೊಲೀಸರಿಗೆ ಸರ್ಕಾರದ ಮಂಜೂರಾತಿ 
ನೀಡುವ ಬಗ್ಗೆ. 
ಓದಲಾಗಿದೆ : ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರ ಪತ್ರ 
ಸಂಖ್ಯೆ:ರೋಕ್‌/ಐಎನ್‌ವೀಜಿ)/ಎಂ-38/ಸಿಆರ್‌ 13/2010, ಮಂಗಳೂರು, ದಿನಾಂಕ 16-6-2011. 
ಪ್ರಸ್ತಾವನೆ : 

ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ಮೇಲೆ ಓದಲಾದ ದಿನಾಂಕ 16-6-2011ರ 
ಪತ್ರದಲ್ಲಿ ಶ್ರೀ ವಿ. ವೆಂಕಟರಮಣ, ಪತ್ರಾಂಕಿತ ಉಪ ಖಜಾನಾಧಿಕಾರಿ, ಉಪ ಖಜಾನೆ, ಪುತ್ತೂರು ಇವರು ಸೇವೆಯಲ್ಲಿದ್ದಾಗಲೇ ನಿಧನರಾದ ಸರ್ಕಾರಿ 
ಸಂಯುಕ್ತ ಪದವಿ ಪೂರ್ವ ಕಾಲೇಜು. ಕಡಬ, ಪುತ್ತೂರು ಇಲ್ಲಿಯ ವೃತ್ತಿ ಶಿಕ್ಷಕ ಶ್ರೀ ಗುರುರಾಜಪ್ಪ ಎಂಬುವವರ ನಿವೃತ್ತಿ ಸೌಲಭ್ಯಗಳ ಚೆಕ್‌ಗಳನ್ನು 
ಅವರ ವಾರಸುದಾರರಿಗೆ ನೀಡಲು ರೂ. 2500/-ಗಳ ಅಕ್ರಮ ಸಂಭಾವನೆ ಪಡೆಯುತ್ತಿದ್ದಾಗಲೇ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದು ಈ 
ಕಾರಣಕ್ಕಾಗಿ ಅವರ ವಿರುದ್ಧ ಸಕ್ಷಮ ನ್ಯಾಯಾಲಯದಲ್ಲಿ ಕ್ರಿಮಿನಲ್‌ ಮೊಕದ್ದಮೆ ಹೂಡಲು ಸರ್ಕಾರದ ಮಂಜೂರಾತಿ ನೀಡುವಂತೆ ಕೋರಿದ್ದಾರೆ. 
ಲೋಕಾಯುಕ್ತರ ಪತ್ರದೊಂದಿಗೆ ಸಲ್ಲಿಸಲಾದ ತನಿಖಾ ವರದಿ, ಮಹಜರ್‌, ಪ್ರಥಮ ವರ್ತಮಾನ ವರದಿ, ಫಿನಾಫ್ಟಲಿನ್‌ ಪರೀಕ್ಷೆ ಟ್ರಾಪ್‌ ಪೂರ್ವ 
ಮಹಜರು ಇತ್ಯಾದಿಗಳನ್ನು ಪರಿಶೀಲಿಸಲಾಯಿತು. 

ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಕಡಬ ಇಲ್ಲಿ ವೃತ್ತಿ ಶಿಕ್ಷಕರಾಗಿದ್ದ ಶ್ರೀ ಗುರುರಾಜಪ್ಪ ಎಂಬುವವರು ದಿನಾಂಕ 
16-8-2010ರಂದು ನಿಧನರಾಗಿದ್ದು, ಅವರ ಡಿ.ಸಿ.ಆರ್‌.ಜಿ. ಹಾಗೂ ಪ್ರಾವಿಡೆಂಟ್‌ ಫಂಡ್‌ ಹಣವನ್ನು ಅವರ ಪತ್ನಿ ಶ್ರೀಮತಿ ನಾಗರತ್ನ ಎಂಬುವವರು 
ಪಡೆಯುವ ಸಲುವಾಗಿ ಅವರ ಮಗ ಶ್ರೀ ಸಿ. ಜಿ. ಕೇಶವಮೂರ್ತಿ ಎಂಬುವವರು ಆರೋಪಿ ಶ್ರೀ ವಿ. ವೆಂಕಟರಮಣ ಅವರನ್ನು ಪುತ್ತೂರು ಉಪ 
ಖಜಾನೆಯಲ್ಲಿ ಸಂಪರ್ಕಿಸಿದ್ದಾರೆ. ಇದಕ್ಕೆ ಹಿಂದೆಯೇ ಮೃತರ ಸಾಮೂಹಿಕ ವಿಮೆ ಮೊಬಲಗು ರೂ. 1,20,000/- ಮೊತ್ತದ ಚೆಕ್ಕನ್ನು ಆರೋಪಿಯು 
ರೂ. 1500/-ಗಳ ಅಕ್ರಮ ಸಂಭಾವನೆ ಪಡೆದು ನೀಡಿರುತ್ತಾರೆ. ಅನಂತರ ಡಿ.ಸಿ.ಆರ್‌.ಜಿ. (ರೂ. 1,20,000/-), ಜಿ.ಪಿ.ಎಫ್‌. (ರೂ. 1,09,757/-) ಗಳ 
ಚೆಕ್‌ ಅನ್ನು ನೀಡಲು ಆರೋಪಿಯು ಅವರ ಕಚೇರಿಯ ಎರಡನೇ ದರ್ಜೆ ಸಹಾಯಕ ಶ್ರೀ ವಿಶ್ವನಾಥ ಪ್ರಭು ಎಂಬುವವರ ಮೂಲಕ ರೂ. 2,500/- 
ಗಳ ಬೇಡಿಕೆಯನ್ನು ಇಟ್ಟಿರುತ್ತಾರೆ. ಇದನ್ನು ಕೊಡಲು ಇಷ್ಟವಿಲ್ಲದ ಶ್ರೀ ಸಿ. ಜಿ. ಕೇಶವಮೂರ್ತಿ ಇವರು ದಿನಾಂಕ 13-12-2010ರಂದು 
ಲೋಕಾಯುಕ್ತರಿಗೆ ದೂರು ನೀಡಿರುತ್ತಾರೆ. ಟ್ರಾಪ್‌ ಪೂರ್ವ ಮಹಜರ್‌ ನಡೆದು ಅಂದೇ ಮಂಗಳೂರಿನಿಂದ ಪುತ್ತೂರಿಗೆ ತೆರಳಿದ ಲೋಕಾಯುಕ್ತ 
ಪೊಲೀಸರ ತಂಡವು ಆರೋಪಿ ಶ್ರೀ ವಿ. ವೆಂಕಟರಮಣ ಅವರಿಂದ ಟ್ರಾಪ್‌ ಪೂರ್ವ ಮಹಜರ್‌ ಸಂದರ್ಭದಲ್ಲಿ ಗುರುತಿಸಿ ಫಿನಾಫ್ತಲಿನ್‌ ಪೌಡರ್‌ 
ಲೇಪಿಸಿದ್ದ ರೂ. 500/- ಮುಖ ಬೆಲೆಯ 03 ನೋಟುಗಳು ಹಾಗೂ ರೂ. 1000/-ದ ಒಂದು ನೋಟನ್ನು ವಶಪಡಿಸಿಕೊಂಡಿತು. ಸದರಿ ನೋಟುಗಳ 
ಮೇಲಿನ ಸಂಖ್ಯೆಗಳು ಟ್ರಾಪ್‌ ಪೂರ್ವ ಮಹಜರ್‌ನಲ್ಲಿ ಗುರುತಿಸಿದ ಸಂಖ್ಯೆಗಳೊಡನೆ ಹೋಲಿಕೆಯಾಗುತ್ತದೆ. ಆರೋಪಿಯ ಕೈಗಳನ್ನು ಹಾಗೂ ಶರ್ಟ್‌ನ 
ಜೇಬನ್ನು ತೊಳೆದಾಗ ಅವು ಗುಲಾಬಿ ಬಣ್ಣಕ್ಕೆ ತಿರುಗಿವೆ. ಆನಂತರ ಮೃತರ ಕುಟುಂಬಕ್ಕೆ ನೀಡಬೇಕಾದ ನಿವೃತ್ತಿ ಸೌಲಭ್ಯಗಳ ಚೆಕ್‌ಗಳು ಎಲ್ಲಿವೆ ಎಂದು 
ಆರೋಪಿಯನ್ನು ಕೇಳಲಾಗಿ ಅವು ತನ್ನ ಕಚೇರಿಯ ಎರಡನೇ ದರ್ಜೆ ಸಹಾಯಕರಾದ ಶ್ರೀ ವಿಶ್ವನಾಥ ಪ್ರಭು ಎಂಬುವವರ ಬಳಿ ಇವೆ ಎಂದು 
ಹೇಳಿದ್ದಾರೆ. ಅವನ್ನು ಆಗಲೇ ಆರೋಪಿಯ ಸಮಕ್ಷಮದಲ್ಲಿ ಶ್ರೀ ವಿಶ್ವನಾಥ ಪ್ರಭು ಅವರು ಫಿರ್ಯಾದಿಯ ತಾಯಿಯವರಿಗೆ ನೀಡಿ ದಾಖಲೆಗಳನ್ನು ಸೂಕ್ತ 
ನಮೂದುಗಳಲ್ಲಿ ಮಾಡಿಕೊಂಡಿರುತ್ತಾರೆ. 

ಈ ಎಲ್ಲಾ ಅಂಶಗಳನ್ನು ದಾಖಲೆಗಳೊಡನೆ ಪರಿಶೀಲಿಸಿದ ಸರ್ಕಾರವು ಆರೋಪಿ ಶ್ರೀ ವಿ. ವೆಂಕಟರಮಣ, ಪತ್ರಾಂಕಿತ ಉಪ 
ಖಜಾನಾಧಿಕಾರಿ, ಖಜಾನೆ ಇಲಾಖೆ ಅವರು ಸೇವೆಯಲ್ಲಿದ್ದಾಗಲೇ ನಿಧನರಾದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಕಡಬ, ಪುತ್ತೂರು 
ಇಲ್ಲಿಯ ವೃತ್ತಿ ಶಿಕ್ಷಕ ಶ್ರೀ ಗುರುರಾಜಪ್ಪ ಎಂಬುವವರ ನಿವೃತ್ತಿ ಸೌಲಭ್ಯಗಳ ಚೆಕ್‌ಗಳನ್ನು ಅವರ ವಾರಸುದಾರರಿಗೆ ನೀಡಲು ರೂ. 2500/-ಗಳ ಅಕ್ರಮ 
ಸಂಭಾವನೆಯನ್ನು ಸ್ವೀಕರಿಸಿರುವ ಆರೋಪವು ದಾಖಲೆಗಳಿಂದಲೂ, ಮಹಜರುಗಳಿಂದಲೂ ಹಾಗೂ ರಾಸಾಯನಿಕ ಪರೀಕ್ಷೆಗಳಿಂದಲೂ 
ದೃಢಪಟ್ಟಿರುವುದನ್ನು ಮನಗಂಡು ಅವರ ವಿರುದ್ಧ ಸಕ್ಷಮ ನ್ಯಾಯಾಲಯದಲ್ಲಿ ಕ್ರಿಮಿನಲ್‌ ಮೊಕದ್ದಮೆ ಹೂಡಲು ಸಾಕಷ್ಟು ಕಾರಣಗಳು ಇವೆ ಎಂದು 
ಭಾವಿಸಿ ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆಇ 07 ಆಖಇ 2011, ಬೆಂಗಳೂರು, ದಿನಾಂಕ : 20-09-2011 

ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988ರ ಕಲಂ 19(1)(ಡಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿದ ಸರ್ಕಾರವು ಶ್ರೀ ವಿ. 
ವೆಂಕಟರಮಣ, ಪತ್ರಾಂಕಿತ ಉಪ ಖಜಾನಾಧಿಕಾರಿ, ಖಜಾನೆ ಇಲಾಖೆ ಅವರ ಎರುದ್ಧ ಅದೇ ಕಾಯ್ದೆಯ ಕಲಂ 7, 13(1)(ಡಿ) ರೊಂದಿಗೆ 
ಓದಿಕೊಂಡಂತೆ 13(2)ರ ಅಡಿಯಲ್ಲಿ ಎಸಗಿದ ಆರೋಪಕ್ಕಾಗಿ ಸಕ್ಷಮ ನ್ಯಾಯಾಲಯದಲ್ಲಿ ಕ್ರಮಿನಲ್‌ ಮೊಕದ್ದಮೆ ಹೂಡಲು ಕರ್ನಾಟಕ ಲೋಕಾಯುಕ್ತ 
ಪೊಲೀಸರಿಗೆ ಈ ಮೂಲಕ ಮಂಜೂರಾತಿ ನೀಡುತ್ತದೆ. 

ಆದ್ದರಿಂದ ಕರ್ನಾಟಕ ಸರ್ಕಾರದ (ವ್ಯವಹಾರ ನಿರ್ವಹಣೆ) ನಿಯಮಗಳು 1977ರ ನಿಯಮ 19(1)ರನ್ವಯ ಈ ಆದೇಶವನ್ನು ನನ್ನ 
ಕಚೇರಿಯ ಮೊಹರು ಮತ್ತು ನನ್ನ ಸಹಿಯ ಅಡಿಯಲ್ಲಿ ದಿನಾಂಕ 20ನೇ ಸೆಪ್ಟೆಂಬರ್‌ 2011ರಂದು ಹೊರಡಿಸಲಾಗಿದೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 2479 ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡ) 


೩೫೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಆರ್ಥಿಕ ಸಚಿವಾಲಯ 
ವಿಷಯ : ಸೇವೆಯಿಂದ ಅಮಾನತ್ತಿನಲ್ಲಿರುವ ಶ್ರೀ ವಿ. ವೆಂಕಟರಮಣ, ಪತ್ರಾಂಕಿತ ಉಪ ಖಜಾನಾಧಿಕಾರಿ, ಖಜಾನೆ ಇಲಾಖೆ 
ಅವರ ಜೀವನಾಧಾರ ಭತ್ಯೆಯನ್ನು ಇತ್ಯರ್ಥ ಪಡಿಸುವ ಬಗ್ಗೆ. 
ಓದಲಾಗಿದೆ : 1) ನಿರ್ದೇಶಕರು, ಖಜಾನೆ ಇಲಾಖೆ, ಬೆಂಗಳೂರು ಅವರ ಆದೇಶ ಸಂಖ್ಯೆ:ಖನಿ/ಶಿಶಾ17/ 2010-11, ದಿನಾಂಕ 
22-12-2010. 
2) ಸರ್ಕಾರಿ ಆದೇಶ ಸಂಖ್ಯೆ ಆಇ 7 ಆಖಇ 2011, ದಿನಾಂಕ 7-2-2011 
ಪ್ರಸ್ತಾವನೆ : 
ಅಕ್ರಮ ಸಂಭಾವನೆ ಪಡೆಯುವಾಗಲೇ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿ ಬಿದ್ದ ಆರೋಪಕ್ಕಾಗಿ ಶ್ರೀ ವಿ. ವೆಂಕಟರಮಣ, ಪತ್ರಾಂಕಿತ ಉಪ 
ಖಜಾನಾಧಿಕಾರಿ, ಖಜಾನೆ ಇಲಾಖೆ ಅವರನ್ನು ಉಲ್ಲೇಖ(1)ರ ಆದೇಶದಲ್ಲಿ ದಿನಾಂಕ 13-12-2010ರಿಂದಲೇ ಜಾರಿಗೆ ಬರುವಂತೆ 
ಅಮಾನತ್ತಿನಲ್ಲಿಡಲಾಗಿದೆ. ಇದರಿಂದಾಗಿ ಅಧಿಕಾರಿಯ ಜೀವನಾಧಾರ ಭತ್ಯೆಯನ್ನು ಅಮಾನತ್ತಿನ 6 ತಿಂಗಳ ನಂತರದ ಅವಧಿಗೆ ನಿರ್ಧರಿಸುವುದನ್ನು 
ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 
ಸರ್ಕಾರದ ಆದೇಶ ಸಂಖ್ಯೆ: ಆಇ 07 ಆಖಇ 2011, ಬೆ೦ಗಳೂರು, ದಿನಾಂಕ 21-09-2011. 
ಸೇವೆಯಿಂದ ದಿನಾಂಕ 13-12-2010 ರಿಂದ ಅಮಾನತ್ತಿನಲ್ಲಿರುವ ಶ್ರೀ ವಿ. ವೆಂಕಟರಮಣ, ಉಪ ಖಜಾನಾಧಿಕಾರಿ, ಖಜಾನೆ ಇಲಾಖೆ 
ಅವರಿಗೆ ನೀಡುತ್ತಿರುವ ಜೀವನಾಧಾರ ಭತ್ಯೆಯನ್ನು ಅಮಾನತ್ತಿನ 6 ತಿಂಗಳ ನಂತರವೂ ಸಹ ಶೇ. 50ರಷ್ಟೇ ಮೊತ್ತಕ್ಕೆ ಮಿತಿಗೊಳಿಸಬೇಕೆಂದು 
ಕೆ.ಸಿ.ಎಸ್‌.ಆರ್‌. ನಿಯಮ 98ರನ್ವಯ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 2480 ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡ) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಫ್‌.ಬಿ. ಚವ್ಹಾಣ್‌, ಡಿವೈ.ಎಸ್‌.ಪಿ. ರವರ ವಿರುದ್ಧದ ಇಲಾಖಾ ವಿಚಾರಣೆಯಲ್ಲಿ ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 


ಓದಲಾಗಿದೆ : 1 ಸರ್ಕಾರದ ಆದೇಶ ಸಂಖ್ಯೆ ಒಇ 277 ಪೊಸಿಪ 2008 ದಿನಾಂಕ: 28-01-2009. 
2. ಪೊಲೀಸ್‌ ಮಹಾ ನಿರ್ದೇಶಕರು, ಬೆಂಗಳೂರು ರವರ ಪತ್ರ ಸಂಖ್ಯೆ; ಸಿಬಿ(5)18/2008-09 ದಿನಾ೦ಕ: 01-12-2010 
ಮತ್ತು 20-01-2011, 
3. ಸರ್ಕಾರದ ಪತ್ರ ಸಂಖ್ಯೆ ಒಳ 277 ಪೊಸಿಪ 2008 ದಿನಾಂಕ: 28-05-2011. 
4. ಶ್ರೀ ಎಫ್‌.ಬಿ. ಚವ್ಹಾಣ್‌, ಡಿ.ವೈ.ಎಸ್‌.ಪಿ. ರವರ ಸಮಜಾಯಿಷಿ ದಿನಾಂಕ: 30-06-2011. 
5. ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿ ಸಂಖ್ಯೆ ಪಿಎಸ್‌ಸಿ 86 ಸಿಎನ್‌ಎಸ್‌ 2011 ದಿನಾಂಕ: 08-09-2011. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಆದೇಶದಲ್ಲಿ ಶ್ರೀ ಎಫ್‌.ಬಿ. ಚವ್ಹಾಣ್‌, ಡಿ.ವೈ.ಎಸ್‌.ಪಿ. ರವರು ಶಾಲಾ ದಾಖಲಾತಿಗಳ ಪ್ರಕಾರ ಜನ್ಮ ದಿನಾಂಕ: 
01-07-1952 ಆಗಿದ್ದು 05-11-1977 ರಲ್ಲಿ ಪಿ.ಎಸ್‌.ಐ. ಆಗಿ ಪೊಲೀಸ್‌ ಇಲಾಖೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ಇವರು 01-04-1998 - 
31-03-1999 ರ ನಂತರದ ವರ್ಷಗಳಲ್ಲಿನ ವಾರ್ಷಿಕ ಕಾರ್ಯನಿರ್ವಾಹಣಾ ವರದಿಗಳಲ್ಲಿ ಜನ್ಮ ದಿನಾಂಕವನ್ನು 10-07-1954 ಎಂದು ತಿದ್ದುಪಡಿ 
ಮಾಡಿ ನಂತರದ ವರ್ಷಗಳಲ್ಲಿ 10-07-1954 ಎಂದು ಸ್ವತಃ ಸ್ಪಷ್ಟವಾಗಿ ನಮೂದಿಸಿಕೊಂಡು ಬಂದಿರುತ್ತಾರೆ. ಇದು ಸರ್ಕಾರಕ್ಕೆ ಮೋಸ ಮಾಡಲು 
ಮಾಡಿದ ಪ್ರಯತ್ನವಾಗಿದೆ ಹಾಗೂ ಇವರ ಸೇವಾ ಪುಸ್ತಕದಲ್ಲೂ ಸಹ ತಿದ್ದುಪಡಿ ಮಾಡಲು ಇವರೇ ಹೊಣೆಗಾರರಾಗಿರುತ್ತಾರೆಂದು ಸರ್ಕಾರದ 
ಸೇವೆಯಲ್ಲಿದ್ದು ಈ ರೀತಿ ಕರ್ತವ್ಯದಲ್ಲಿ ದುರ್ನಡತೆ ಪ್ರದರ್ಶಿಸಿ ಸರ್ಕಾರಕ್ಕೆ ಮೋಸ ಮಾಡಲು ಪ್ರಯತ್ನಿಸಿರುವುದು ಕಂಡು ಬಂದಿರುವುದರಿಂದ ಇವರ 
ಎರುದ್ಧ ಕೆ.ಎಸ್‌.ಪಿ. (ಡಿ.ಪಿ) ನಿಯಮಗಳು, 1965ರ ನಿಯಮ 6 ರಡಿಯಲ್ಲಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಪ್ರಕರಣದಲ್ಲಿ ಪೊಲೀಸ್‌ ಆಯುಕ್ತರು 
ಹುಬ್ಬಳ್ಳಿ - ಧಾರವಾಡ ನಗರ ರವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 

ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಪೊಲೀಸ್‌ ಮಹಾ ನಿರ್ದೇಶಕರವರು ವಿಚಾರಣಾಧಿಕಾರಿಗಳಿಂದ ವರದಿಯನ್ನು ಪಡೆದು ಮುಂದಿನ 
ಕ್ರಮಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ವಿಚಾರಣಾಧಿಕಾರಿಗಳು ಈ ಪ್ರಕರಣದಲ್ಲಿನ ಆರೋಪಿತ ಅಧಿಕಾರಿಗಳಾದ ಶ್ರೀ ಎಫ್‌.ಬಿ. ಚವ್ಹಾಣ್‌ರವರು ಪೊಲೀಸ್‌ 
ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿರುವ ಹಿರಿಯ ಅಧಿಕಾರಿಗಳಾಗಿದ್ದು ತಮ್ಮ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳಲ್ಲಿ ತಮ್ಮ ನಿಜವಾದ ಜನ್ಮ 
ದಿನಾಂಕ: 10-07-1952 ಆಗಿದ್ದರು ಸಹ ಇದನ್ನು ದಿನಾಂಕ: 10-7-1954 ಎಂದು ತಿದ್ದುಪಡಿ ಮಾಡಿ ತಮ್ಮ ಸೇವಾ ಅವಧಿಯು 9 ವರ್ಷಗಳ 
ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳಲ್ಲಿ ತಪ್ಪು ಮಾಹಿತಿಯನ್ನು ನೀಡಿ ಸರ್ಕಾರಕ್ಕೆ ಮೋಸ ಮಾಡಲು ಪ್ರಯತ್ನಿಸಿ ದುರ್ನಡತೆ ಎಸಗಿರುವ 
ಆರೋಪಗಳು ವಿಚಾರಣಾ ವರದಿಯಲ್ಲಿ ಸಾಬೀತಾಗಿರುತ್ತದೆ ಎಂದು ವಿಚಾರಣಾಧಿಕಾರಿಗಳು ವರದಿ ಮಾಡಿರುತ್ತಾರೆ. ಮೇಲೆ (3)ರಲ್ಲಿ ಓದಲಾದ ಪತ್ರದಲ್ಲಿ 
ಅಧಿಕಾರಿಗಳಿಗೆ ನಿಯಮಾನುಸಾರ ದಂಡನೆ ವಿಧಿಸುವ ಮುನ್ನ ಎರಡನೇಯ ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಿ ಅವರಿಂದ ನಿಗಧಿತ 
ಅವಧಿಯೊಳಗೆ ಸಮಜಾಯಿಷಿ ನೀಡುವಂತೆ ತಿಳಿಸಲಾಗಿತ್ತು. 

ಮೇಲೆ (4)ರಲ್ಲಿ ಓದಲಾದ ಪತ್ರದಲ್ಲಿ ಅಧಿಕಾರಿಗಳು ತಮ್ಮ ಸಮಜಾಯಿಷಿಯಲ್ಲಿ ತಾವು ತಮ್ಮ ಜನ್ಮ ದಿನಾಂಕವನ್ನು ತಿದ್ದುಪಡಿ ಮಾಡಲು 
ಹೊಣೆಗಾರರಾಗಿರುವುದಿಲ್ಲ. ತಮ್ಮ ಜನ್ಮ ಕುಂಡಲಿಯನುಸಾರ ತಮ್ಮ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳಲ್ಲಿ ನೈಜ ಜನ್ಮ ದಿನಾಂಕವನ್ನು 
ನಮೂದಿಸಿರುವುದಾಗಿ ಈ ವಿಷಯವನ್ನು ವಿಚಾರಣೆಯ ಸಮಯದಲ್ಲಿ ವಿಚಾರಣಾಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ಆದ್ದರಿಂದ ತಮ್ಮ ವಿರುದ್ದದ 
ಆರೋಪಗಳಿಂದ ಮುಕ್ತಗೊಳಿಸುವಂತೆ ಕೋರಿರುತ್ತಾರೆ. ಅಧಿಕಾರಿಗಳ ಸಮಜಾಯಿಷಿಯನ್ನು ಪರಿಶೀಲಿಸಲಾಗಿದ್ದು. ಅಧಿಕಾರಿಗಳ ಎರುದ್ಧ ಮಾಡಲಾಗಿರುವ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೫೧ 





ಆರೋಪಕ್ಕೆ ಅಲ್ಲಗಳಿಯುವಂತಹ ಸಾಕ್ಷಿ/ದಾಖಲೆಗಳನ್ನು ಒದಗಿಸದೆ ಇರುವುದರಿಂದ ಅಧಿಕಾರಿಗಳ ಸಮಜಾಯಿಷಿಯನ್ನು ಪುರಸ್ಕರಿಸುವಂತಹ ಯಾವುದೇ 
ಕಾರಣಗಳು ಇರುವುದಿಲ್ಲ. 

ಮೇಲೆ (50ರಲ್ಲಿ ಓದಲಾದ ಪತ್ರದಲ್ಲಿ ಅಧಿಕಾರಿಗಳಿಗೆ ದಂಡನೆ ವಿಧಿಸುವ ಮುನ್ನಾ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು 
ಕೋರಲಾಗಿ ಪ್ರಸ್ತಾವನೆಗೆ ಆಯೋಗವು ಸಹಮತಿ ನೀಡಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಳ 277 ಹೊಸಿಪ 2008 ಬೆಂಗಳೂರು, ದಿನಾಂಕ: 30-09-2011 

ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಶ್ರೀ ಎಫ್‌.ಬಿ. ಚವ್ಹಾಣ್‌, ಡಿವೈಎಸ್‌.ಪಿ. (ಪ್ರಸ್ತುತ ಅಮಾನತ್ತಿನಲ್ಲಿರುವ) ಹಿಂದೆ ಧಾರವಾಡ ಉಪ ವಿಭಾಗ, 
ಧಾರವಾಡ ರವರ ವಿರುದ್ಧದ ಆರೋಪಗಳು ವಿಚಾರಣೆಯಲ್ಲಿ ಸಾಬೀತಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಪೊಲೀಸ್‌ ಕಾಯ್ದೆ 1963ರ ಕಲಂ 23(ಬಿ)(1) 
ರನ್ವಯ ಸೇವೆಯಿಂದ ಕಡ್ಡಾಯವಾಗಿ ನಿವೃತ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ರವಿಪ್ರಕಾಶ್‌ 
ಪಿ.ಆರ್‌. ನಂ. 2483 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 


ವಿಷಯ : ಮಹಾತ್ಮಾಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಒಂಬುಡ್ಸ್‌ಮನ್‌ರವರ ಸಂಭಾವನೆಯನ್ನು 
ನಿಗದಿಪಡಿಸುವ ಕುರಿತು. 
ಓದಲಾಗಿದೆ: 1 ಭಾರತ ಸರ್ಕಾರದ ಆದೇಶ ಸಂ. ಜೆ.1011/21/2008-ಎನ್‌ಆರ್‌ಇಜಿಎ ದಿನಾಂಕ: 07-09-2009. 


2. ಮಾನ್ಯ ಸಚಿವರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, ಕರ್ನಾಟಕ ಸರ್ಕಾರ ರವರ ಅಧ್ಯಕ್ಷತೆಯಲ್ಲಿ 
ದಿನಾಂಕ: 07-07-2011 ರಂದು ನಡೆದ ಒಂಬುಡ್ಸ್‌ಮನ್‌ರವರ ಸಭೆಯ ಸಭಾ ನಡವಳಿಗಳು. 

ಪ್ರಸ್ತಾವನೆ: 

ಮಹಾತ್ಮಾಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಒಂಬುಡ್ಸ್‌ಮನ್‌ರವರಿಗೆ 
ಪರಿಹಾರವಾಗಿ ಪ್ರತಿ ಸಿಟ್ಟಿಂಗ್‌ ಗೆ ರೂ. 500-00 ಗಳನ್ನು ಮೇಲೆ ಓದಲಾದ ಕ್ರಮ ಸಂಖ್ಯೆ: 1 ರ ಭಾರತ ಸರ್ಕಾರ ಆದೇಶದಂತೆ ಪಾವತಿಸಲಾಗಿತ್ತಿದೆ. 
ದಿನಾಂಕ: 07-07-2011 ರಂದು ಮಾನ್ಯ ಸಚಿವರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ರವರ ಅಧ್ಯಕ್ಷತೆಯಲ್ಲಿ ನಡೆದ 
ಒಂಬುಡ್ಸ್‌ಮನ್‌ರವರ ಸಭೆಯಲ್ಲಿ ಜಿಲ್ಲಾ ಒಂಬುಡ್ಡ್‌ಮನ್‌ರವರು ಪರಿಹಾರ ಧನವನ್ನು ಪರಷ್ಕರಿಸುವಂತೆ ಬೇಡಿಕೆಯನ್ನು ಸಲ್ಲಿಸಿರುತ್ತಾರೆ. 

ಮಹಾತ್ಮಾಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಧಿನಿಯಮ 2005 ರ ಪ್ರಕರಣ 27 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಭಾರತ ಸರ್ಕಾರವು ಮಹಾತ್ಮಾಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಸ್ವೀಕರಿಸಲಾಗುವ 
ದೂರಗಳನ್ನು ವಿಲೇ ಮಾಡಿ ಪರಿಹರಿಸಲು ಒಂಬುಡ್ಸ್‌ಮನ್‌ಗಳನ್ನು ನೇಮಿಸುವ ಕುರಿತು ಮೇಲೆ ಓದಲಾದ ಕ್ರಮ ಸಂ. 1 ರಂತೆ ಆದೇಶವನ್ನು 
ಹೊರಡಿಸಿದೆ. ಸದರಿ ಆದೇಶದ ಕಂಡಿಕೆ 3 ರಂತೆ ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಒಂಬುಡ್ಸ್‌ಮನ್‌ರವರ 
ಸಂಭಾವನೆಯನ್ನು ನಿಗದಿಪಡಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರವು ಹೊಂದಿರುತ್ತದೆ. ಒಂಬುಡ್ಸ್‌ಮನ್‌ಆಗಿ ಕಾರ್ಯನಿರ್ವಹಿಸುವವರು ಗುರುತರವಾದ 
ಜವಾಬ್ದಾರಿಯನ್ನು ನಿರ್ವಹಿಸುವುದರಿಂದ, ಹೆಚ್ಚಿನ ಅರ್ಹತೆಉಳ್ಳ ವ್ಯಕ್ತಿಗಳನ್ನು ಕಾರ್ಯನಿರ್ವಹಿಸುವಂತೆ ಪ್ರೇರೇಪಿಸಲು ಮತ್ತು ಅವರುಗಳಿಂದ 
ಗುಣಮಟ್ಟದ ಕಾರ್ಯಕ್ಷಮತೆ ಪಡೆಯುವ ಹಿನ್ನೆಲೆಯಿಂದ ರಾಜ್ಯ ಸರ್ಕಾರವು ಒಂಬುಡ್ಸ್‌ ಮನ್‌ಗಳಿಗೆ ಸಂಭಾವನೆಯನ್ನು ನಿಗದಿಪಡಿಸಲು 
ತೀರ್ಮಾನಿಸಿರುತ್ತದೆ. 

ಆದುದರಿಂದ ಕೆಳಕಂಡ ಆದೇಶ: 

ಸರ್ಕಾರಿ ಆದೇಶ ಸಂಖ್ಯೆ: ಗ್ರಾಅಪ 213 ಮಗಾಂಊಖಾಯೊ 2009 ಬೆಂಗಳೂರು, ದಿನಾಂಕ: 29-09-2011 

ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ, ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಒಂಬುಡ್ಸ್‌ಮನ್‌ಗಳಿಗೆ ಈ 
ಕೆಳಕಂಡಂತೆ ಸಂಭಾವನೆಯನ್ನು ತಕ್ಷಣದಿ೦ದಲೇ ಜಾರಿಗೆ ಬರುವಂತೆ ನಿಗದಿಪಡಿಸಿ ಆದೇಶಿಸಿದೆ. ಇದಕ್ಕಾಗಿ ತಗಲುವ ವೆಚ್ಚವನ್ನು ಮಹಾತ್ಮಾಗಾಂಧಿ 
ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಶೇಕಡಾ 6 ರ ಆಡಳಿತಾತ್ಮಕ ವೆಚ್ಚದಲ್ಲಿ ಭರಿಸತಕ್ಕದ್ದು. 

1 ಸಂಭಾವನೆಯನ್ನಾಗಿ ರೂ. 10000/- (ಹತ್ತು ಸಾವಿರ ಮಾತ್ರ) ವನ್ನು (ಇಡಿಗಂಟು) ಮಾಹೆಯಾನ ಪಾವತಿಸಲು ನಿಗದಿಪಡಿಸಿದೆ. 

2) ಕುಂದುಕೊರತೆ/ದೂರುಗಳನ್ನು ಪರಿಹರಿಸಲು ಒಂಬುಡ್ಬ್‌ಮನ್‌ರವರು ಕರ್ತವ್ಯ ನಿರ್ವಹಿಸುವ ಪ್ರತಿ ದಿನಕ್ಕೆ ರೂ. 500/- ನ್ನು ಸಿಟ್ಟಿಂಗ್‌ 

ಫೀ ಆಗಿ ಮಾಹೆಯಾನ ಪಾವತಿಸಲು ನಿಗದಿಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಶಿವಶಂಕರ್‌ 
ನಿರ್ದೇಶಕರು 
ಮಹಾತ್ಮಾಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ 
ಖಾತರಿ ಯೋಜನೆ ಹಾಗೂ ಪದ ನಿಮಿತ್ತ 
ಪಿ.ಆರ್‌. ನಂ. 2484 ಸರ್ಕಾರದ ಜಂಟಿ ಕಾರ್ಯದರ್ಶಿಗಳು 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


೩೫೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶ 2012 ಕಾರ್ಯಕ್ರಮಕ್ಕೆ ಅನುದಾನ ಬಿಡುಗಡೆ ಮಾಡುವ ಕುರಿತು. 
ಓದಲಾಗಿದೆ : ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇವರ ಪತ್ರ 
ಸಂಖ್ಯೆ: ಕೈವಾಇ/ಎಇಪಿ/ಎ1/ಎ.ಬಂ.ಸ/19/2011-12, ದಿನಾಂಕ: 05-09-2011. 
ಪ್ರಸ್ತಾವನೆ: 
ಕರ್ನಾಟಕ ಉದ್ಯೋಗ ಮಿತ್ರ, ವತಿಯಿಂದ 2012 ರಲ್ಲಿ ನಡೆಸಲು ಉದ್ದೇಶಿಸಲಾಗಿರುವ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶದ 
ಅಂಗವಾಗಿ 2011-12ನೇ ಸಾಲಿನಲ್ಲಿ ಹೊರದೇಶಗಳಲ್ಲಿ ಹೂಡಿಕೆದಾರರ ಸಮಾವೇಶವನ್ನು ಹಾಗೂ ರೋಡ್‌ ಶೋಗಳನ್ನು ನಡೆಸಲು ಉದ್ದೇಶಿಸಲಾಗಿದ್ದು. 
ರೂ. 225.00 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ವ್ಯವಸ್ಥಾಪಕ ನಿರ್ದೇಶಕರು ಕೋರಿರುತ್ತಾರೆ. 2012 ರಲ್ಲಿ ನಡೆಸಲು ಉದ್ದೇಶಿಸಿರುವ ವಿಶ್ವ ಬಂಡವಾಳ 
ಹೂಡಿಕೆದಾರರ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಹೊರದೇಶಗಳಲ್ಲಿ ರೋಡ್‌ ಶೋಗಳನ್ನು ನಡೆಸಲು ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಬೇಕಾಗಿದ್ದು, 
ಇದಕ್ಕಾಗಿ ರೂ. 225.00 ಲಕ್ಷಗಳ ಅನುದಾನವನ್ನು ಮೂಲಭೂತ ಸೌಕರ್ಯ ಮತ್ತು ವಾಣಿಜ್ಯ ಉತ್ತೇಜನ ಯೋಜನೆಯ ಲೆಕ್ಕ ಶೀರ್ಷಿಕೆ “2852-80- 
800-0-46-125" ರಡಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಉದ್ಯೋಗ ಮಿತ್ರ, ಬೆಂಗಳೂರು ಇವರಿಗೆ ಮಂಜೂರು ಮಾಡಿ ಬಿಡುಗಡೆ ಮಾಡಲು, 
ಆಯುಕ್ತರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 22 ಎಸ್‌ಪಿಐ 2011 (ಭಾ), ಬೆಂಗಳೂರು, ದಿನಾಂಕ: 29-09-2011 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ 2012 ರಲ್ಲಿ ನಡೆಸಲು ಉದ್ದೇಶಿಸಿರುವ ವಿಶ್ವ ಬಂಡವಾಳ ಹೂಡಿಕೆದಾರರ 
ಸಮಾವೇಶ 2012 ರ ಅಂಗವಾಗಿ ಹೊರದೇಶಗಳಲ್ಲಿ ಹೂಡಿಕೆದಾರರ ಸಮಾವೇಶ, ರೋಡ್‌ ಶೋ ಅಂಗವಾಗಿ ಪೂರ್ವಭಾವಿ ಸಿದ್ಧತೆ ಬಾಬ್ತು ರೂ. 
225.00 ಲಕ್ಷ (ರೂ. ಎರಡು ನೂರಾ ಇಪ್ಪತ್ತೈದು ಲಕ್ಷ ಮಾತ್ರ) ಗಳನ್ನು ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಿದೆ. ಈ ವೆಚ್ಚವನ್ನು 
ಲೆಕ್ಕ ಶೀರ್ಷಿಕೆ “2852-80-800-0-46-125 (ಯೋಜನೆ) ಮೂಲಭೂತ ಸೌಕರ್ಯ ಮತ್ತು ವಾಣಿಜ್ಯ ಉತ್ತೇಜನ” 2011-12 ರಲ್ಲಿ ಭರಿಸತಕ್ಕದ್ದು. 
ಮೇಲ್ಕಂಡ ಮೊತ್ತವನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಉದ್ಯೋಗ ಮಿತ್ರ, ಬೆಂಗಳೂರುರವರು ಸಲ್ಲಿಸುವ ಸ್ವೀಕೃತ ರಸೀದಿಯ 
ಮೇಲೆ, ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆರವರ ಮೇಲು ರುಜು ಪಡೆದು ರಾಜ್ಯ ಹುಜೂರ್‌ 
ಖಜಾನೆಯಿಂದ ನಗದೀಕರಿಸಿಕೊಳ್ಳುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರದತ್ತವಾಗಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ವಿ. ಶ್ರೀನಿವಾಸ ದೀಕ್ಷಿತ್‌ 
ಪಿ.ಆರ್‌. ನಂ. 2485 ಪೀಠಾಧಿಕಾರಿ (ತಾಂತಿಕ ಕೋಶ) 
ವಾಣಿಜ್ಞ ಮತ್ತು ಕೈಗಾರಿಕೆ ಇಲಾಖೆ 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : 2011-12ನೇ ಸಾಲಿಗೆ ಕರ್ನಾಟಕ ಸುಸ್ಥಿರ ಅರಣ್ಯ ನಿರ್ವಹಣೆ ಮತ್ತು ಜೀವಿವೈವಿಧ್ಯ ಸಂರಕ್ಷಣೆ ಯೋಜನೆಯಡಿ - 2ನೇ 
ಕಂತು ಅನುದಾನದ ವೆಚ್ಚಕ್ಕೆ ಅನುಮತಿ ನೀಡುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 181 ಎಫ್‌ಎಪಿ 2011, ದಿನಾಂಕ 30-06-2011. 
2. ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 181 ಎಫ್‌ಎಪಿ 2011, ದಿನಾಂಕ 15-07-2011. 
3. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ರವರ ಪತ್ರ ಸಂಖ್ಯೆ : ಡಿ-1/ಬಿಯುಡಿ/ಸಿಆರ್‌-50/ 2011-12, ದಿನಾಂಕ 
05-08-2011. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ದಿನಾಂಕ 30-06-2011ರ ಆದೇಶದಲ್ಲಿ 2011-12ನೇ ಸಾಲಿಗೆ ರೂ.5260.00 ಲಕ್ಷಗಳ ವೆಚ್ಚದಲ್ಲಿ 
ಕರ್ನಾಟಕ ಸುಸ್ಥಿರ ಅರಣ್ಯ ನಿರ್ವಹಣೆ ಮತ್ತು ಜೀವಿವೈವಿಧ್ಯ ಸಂರಕ್ಷಣೆ ಯೋಜನೆಯ ವಾರ್ಷಿಕ ಕ್ರಿಯಾಯೋಜನೆಗೆ ಸರ್ಕಾರದ ಅನುಮೋದನೆ 
ನೀಡಲಾಗಿದೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ದಿನಾಂಕ 15-07-2011ರ ಆದೇಶದಲ್ಲಿ ರೂ. 946.73 ಲಕ್ಷಗಳನ್ನು ಮೊದಲನೆ ಕಂತಾಗಿ ಬಿಡುಗಡೆ 
ಮಾಡಿ ಆದೇಶಿಸಿದೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರ ದಿನಾಂಕ 05-08-2011ರ ಪತ್ರದಲ್ಲಿ, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು 
ಕೆ.ಎಸ್‌.ಎಫ್‌.ಎಂ.ಬಿ.ಸಿ. ಯೋಜನೆಯಡಿ ಕಾಮಗಾರಿಗಳು ಪ್ರಗತಿಯಲ್ಲಿವೆಯೆಂದು ತಿಳಿಸುತ್ತಾ ಪ್ರಸಕ್ತ ಸಾಲಿನ ಎಂಪಿಕ್‌ ಕಾರ್ಯಕ್ರಮದನುಸಾರ 2011ರ 
ಜುಲೈ, ಆಗಸ್ಟ್‌ ಮತ್ತು ಸೆಪ್ಟೆಂಬರ್‌ ಅಂತ್ಯದವರೆಗೆ ಅನುಷ್ಠಾನಗೊಳಿಸುವ ಕಾಮಗಾರಿ ಬಿಲ್ಲುಗಳ ಪಾವತಿಗಾಗಿ ಒಟ್ಟು ರೂ.1943.63 ಲಕ್ಷಗಳನ್ನು ಈ 
ಕೆಳಕಂಡ ಲೆಕ್ಕ ಶೀರ್ಷಿಕೆಗಳಡಿ ಬಿಡುಗಡೆ ಮಾಡಲು ಕೋರಿರುತ್ತಾರೆ. 
(ರೂ. ಲಕ್ಷಗಳಲ್ಲಿ) 

















24-06-01-102-2-81 - Karnataka Sustainable Forest Management and Bio-Diversity 1,844.81 
Conservation Scheme - 139 - Major Works 

24-06-01-102-2-81 - Karnataka Sustainable Forest Management and Bio-Diversity 65.65 
Conservation Scheme - 422 - Special Components Plan 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೭೫೫೩ 








24-06-01-102-2-81 - Karnataka Sustainable Forest Management and Bio-Diversity 23.17 
Conservation Scheme - 423 - Tribal Sub Plan 





44-06-01-102-2-81 - Karnataka Sustainable Forest Management and Bio-Diversity 10.00 
Conservation Scheme - 132 - Capital Expenses 














Total 1,943.63 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದ್ದು ಈ ಕೆಳಗಿನಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 181 ಎಫ್‌ಎಪಿ 2011, ಬೆ೦ಗಳೂರು, ದಿನಾಂಕ 25ನೇ ಆಗಸ್ಟ್‌ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 2011-12ನೇ ಸಾಲಿನಲ್ಲಿ ಕರ್ನಾಟಕ ಸುಸ್ಥಿರ ಅರಣ್ಯ ನಿರ್ವಹಣೆ ಮತ್ತು ಜೀವಿವೈವಿಧ್ಯ 
ಸಂರಕ್ಷಣೆ ಯೋಜನೆಯ ಅನುಷ್ಠಾನಕ್ಕಾಗಿ ಎರಡನೇ ಕಂತು ರೂ. 1943.63 ಲಕ್ಷ (ಹತ್ತೊಂಭತ್ತು ಕೋಟ ನಲವತ್ಮೂರು ಲಕ್ಷದ ಅರವತ್ಮೂರು ಸಾವಿರ 
ರೂಪಾಯಿಗಳು ಮಾತ್ರ) ಗಳನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ ಬಿಡುಗಡೆ ಮಾಡಿದೆ. 





(ರೂ. ಲಕ್ಷಗಳಲ್ಲಿ 





24-06-01-102-2-81 - Karnataka Sustainable Forest Management and Bio-Diversity 1,844.81 
Conservation Scheme - 139 —- Major Works 





24-06-01-102-2-81 - Karnataka Sustainable Forest Management and Bio-Diversity 65.65 
Conservation Scheme - 422 - Special Components Plan 





24-06-01-102-2-81 - Karnataka Sustainable Forest Management and Bio-Diversity 23.17 
Conservation Scheme - 423 - Tribal Sub Plan 





44-06-01-102-2-81 - Karnataka Sustainable Forest Management and Bio-Diversity 10.00 
Conservation Scheme - 132 - Capital Expenses 














Total 1,943.63 
JICA ಸಂಸ್ಥೆಯಿಂದ ಇದುವರೆವಿಗೆ ಮರುಪಾವತಿಯಾಗಿ (161100/5617600 ಪಡೆದ ಮೊತ್ತದ ವಿವರವನ್ನು ಮುಂದಿನ ಪ್ರಸ್ತಾವನೆ 


ಸಲ್ಲಿಸುವಾಗ ಸರ್ಕಾರಕ್ಕೆ ಒದಗಿಸುವಂತೆ ಸೂಚಿಸಲಾಗಿದೆ. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ : ಅಪಜೀ 137 ಆ೦ಆಸ 2011, ದಿನಾಂಕ 19.08.2011 ಹಾಗೂ ಆರ್ಥಿಕ 
ಇಲಾಖೆಯ ಆದೇಶ ಸಂಖ್ಯೆ: ಆಇ 2 ಟಿಎಫ್‌ಪಿ 2008, ದಿನಾಂಕ 17-09-2008 ರಲ್ಲಿ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ 
ಅಧಿಕಾರದನ್ವಯ ಹೊರಡಿಸಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ. ರಾಮಕೃಷ್ಣ, 
ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.ನಂ. 2486 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


Annexure-l to Govt. Order FEE 181 FAP 2011, Dated 30-06-2011 
ANNUAL PROGRAMME OF FRESH WORKS OF JICA ASSISTED KSFMBC PROJECT 
FOR THE YEAR 2011-12 















































(Rs. In lakh) 
Sl. Target 
No. Components/Activities Unit Physical ಮಾನ್‌ 
1 2 3 4 5 
1 AFFORESTATION 
1 Model-1-Ecological Restoration through natural regeneration 
a 3 year maintenance Ha. 6,050 84.700 
b 2 year maintenance Ha. 8,386 117.404 
2 Model-2-Assisted Natural Regeneration 
a 3 year maintenance Ha. 14,665 294.766 
b 2" year maintenance Ha. 16,594 421.488 
0 15 year maintenance Ha. 15,780 473.400 
3 Model-3-Plantations for Timber production 
a 3° year maintenance Ha. 6,287 242.175 
b 2" year maintenance Ha. 5,955 229.387 



























































































































































೩೫೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 
0 15 year maintenance Ha. 6,260 355.568 
4 Model-4-Plantations for Fuel Wood & Small Timber Production 
a 3° year maintenance Ha. 7,363 256.233 
b 2" year maintenance Ha. 8,653 301.125 
0 1° year maintenance Ha. 13,481 864.806 
5 Model-5-NTFP Plantations 
a 3 year maintenance Ha. 6,075 173.927 
0 275 year maintenance Ha. 6,075 213.536 
6 Model-6-School Forest 
a 1° year maintenance Ha. 478 6,740 
7 FARM FORESTRY 
a Publications of leaflets, pamplets, posters & documentation of success Nos. 7 4.127 

stories 
Sub Total 4,039.380 
2 PROTECTED AREA MANAGEMENT & BIO-DIVERSITY 
CONSERVATION 
1.1 Eco-development works 
a New Elephant Proof Trench/Cattle Proof Trench/Solar fencing Km. 50 99.693 
0 EPT Maintenance Km. 40 11.150 
Sub Total 110.843 
3 PARTICIPATORY FOREST MANAGEMENT 
a JFEPM Co-ordinator No. 1 15.000 
b Lead NGOs (including TA) Nos. 4 13.500 
0 JFPM Facilitators (including TA) Nos. 66 102.960 
Sub Total 131.460 
4 SUPPORTING ACTIVITIES FOR FOREST MANAGEMENT 
A Trainings 
A1 Overseas Training 
1 2-12 Months Nos. 10 114.515 
2 MSc.,/Ph.D., Nos. 93.530 
Sub Total 208.044 
5 Basic Infrastructure for field works 
1 Buildings 
a Residential Buildings Nos. 
} 130.000 
b Non- Residential Buildings Nos. 
Sub Total 130.000 
6 REPAIR, MAINTENANCE AND OFFICE EXPENSES (RMOE) 
1 041-Travel Allowances Nos. 40 30.000 
2 051-Office Expenditure Nos. 30 60.000 
3 052-Telephone Charges Nos. 30 12.000 
4 195-Fuel Expenditure & Repairs of vehicle Nos. 90 54.000 
5 200-Building Maintenance Nos. 134 60.300 
Sub Total 216.300 
7 Motivator’'s Honorarium Nos. 1,016 426.720 
Grand Total 5,262.748 
Limited to 5,260.000 



























































































































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೫೫ 
Annexure-ll to Govt. Order FEE 181 FAP 2011, Dated 30-06-2011 
ANNUAL PROGRAMME OF RESCHEDULED WORKS OF JICA ASSISTED KSFMBC PROJECT 
FOR THE YEAR 2011-12 
(Rs. In lakh 
Sl. Target 
No. Components/Activities Unit Physical ಸ್‌ 
1 2 3 4 5 
1 8d-FARM FORESTRY 
a Participatory Monitoring Assessment Nos. 4,000 11,186 
b Rewards and Incentives Nos. 634 6,657 
c Workshops/Discussion/Seminor on Farm Forestry Tree based Agriculture Nos. 53 25.567 
Tree 
d Publications of leaflets, pamhlets, posters & documentation of success Nos. 10 5.896 
stories 
Sub Total 49.307 
2 CFP-K 29.231 
3 PROTECTED AREA MANAGEMENT & BIO-DIVERSITY 
CONSERVATION 
A New Fireline Formation Km. 280 3.724 
B Eco-development works 
a Vaccination, Fodder Development & other Eco-development Works Nos. 69 97.369 
b New Elephant Proof Trench / Cattle Proof Trench / Solar fencing Km. 45.57 90.860 
0 EPT Maintenance Km. 138 38.468 
0 Renumuration to EDC Facilitators Nos. 4 5.760 
D TA to Facilitators in EDCs Nos. 4 0.480 
Sub Total 236.661 
4 SUPPORTING ACTIVITIES FOR FOREST MANAGEMENT 
A GIS - MIS 130.000 
B Research 
1 Maintenance of 5" year Clonal Seed Orchards Ha. 78 6,486 
2 Maintenance of 4" year Clonal Seed Orchards Ha. 112 9.313 
3 Maintenance of 3° year Clonal Seed Orchards Ha. 127 12.973 
4 Maintenance of 2" year Clonal Seed Orchards Ha. 108 12.382 
5 Maintenance of 1° year Clonal Seed Orchards Ha. 29 4.617 
6 Raising of Clonal Seed Orchards (Spill over Works) Ha. 6 1.942 
7 Maintenance of 5" year Seedling Seed Orchards Ha. 52.25 3.553 
8 Maintenance of 4" year Seedling Seed Orchards Ha. 197 13.396 
9 Maintenance of 3° year Seedling Seed Orchards Ha. 185 17.205 
10 Maintenance of 2" year Seedling Seed Orchards Ha. 136 13.491 
11 Maintenance of 1° year Seedling Seed Orchards Ha. 16 1.587 
12 Raising of Clonal Seedling Orchards (Spill over Works) Ha. 214 57.684 
13 Maintenance of 3° year Seed Production Area (NON TEAK) Ha. 353 22.027 
14 Maintenance of 2" year Seed Production Area (NON TEAK) Ha. 15 0.936 
15 Maintenance of 3° year Seed Production Area (TEAK) Ha. 129 1.074 
16 Maintenance of 2° year Seed Production Area (TEAK) Ha. - - 
17 Maintenance of 57 year Vegetative Multiplication Gardens / Clonal Banks Ha. 24 2.280 
(Eucalyptus) 


















































































































































೩೫೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 
18 Maintenance of 4" year Vegetative Multiplication Gardens / Clonal Banks Ha. 159.50 15.153 
(Eucalyptus) 
19 Maintenance of 3° year Vegetative Multiplication Gardens / Clonal Banks Ha. 145 15.660 
(Eucalyptus) 
20 Maintenance of 2 year Vegetative Multiplication Gardens / Clonal Banks Ha. 84 13.969 
(Eucalyptus) 
21 Raising of Plantation CMA / VMG’s (Spill over Works) (Non- Eucalyptus) Ha. 3 1.001 
22 Maintenance of 3° year Germ Plasm Banks Ha. 33 2.034 
23 Maintenance of 275 year Germ Plasm Banks Ha. 21 1.646 
24 Maintenance of 1° year Germ Plasm Banks Ha. 19 1.805 
25 Raising of Germ Plasm Banks (Spill over Works) Ha. 4 0.953 
26 Maintenance of 3° year Species Trial Plot / Progeny Trial Plots Ha. 86.21 5.319 
27 Maintenance of 2 year Species Trial Plot / Progeny Trial Plots Ha. 68 5.447 
28 Maintenance of 1° year Species Trial Plot / Progeny Trial Plots Ha. 35 3.399 
29 Raising of Progeny Trial Plots / Species Trial Plots (Spill over Works) Ha. 154 37.330 
C Research Equipment 
30 Farm Forestry - Seed Supply (Ton) Ton 2.000 1.501 
31 Ecological (Including 1 more in PA in lieu of Biodiversity Consultancies) Nos. 3 7.200 
32 Socio-economic Nos. 2 2.000 
33 Research Fellowship Nos. 2 2.000 
34 Dissemination and Publication 3.000 
35 Dissemination and Publication (Additional allocation) 12.000 
D Trainings & Workshops 
D1 Overseas Training 
1 2-12 Months 2 22.903 
D2 Insitu 
a Volunteers & Motivators Nos. 66 30.360 
D3 Training (Institutional) 
Training of Resource persons Nos. 1 0.986 
b Senior Officers including Senior Support Staff Outside the State Nos. 480 99.840 
(Including 80 Nos. Fresh work) 
D4 Sustainability Workshops 
Workshop for Empowerment of VFCs (Range Level) Nos. 530 44.096 
Workshop for Empowerment of VFCs (Division Level) Nos. 90 12.150 
0 Workshop for Empowerment of VFCs (Circle Level) Nos. 13 3.159 
D5 Overseas Trainings 
a 2-12 Months Nos. 3 34.354 
E Marketing support for Forest Produce 
Participation in Fairs and (Krishi) Mela’s (Backlog) Nos. 35 8.715 
b Skill upgradation for IGA (Fresh) Members 1,000 30,000 
01 Skill upgradation for IGA (Backlog) Members 500 15.000 
F Consultancy 
a JFPM 4.127 
0 Monitoring & Evaluation Nos. 1 2.000 
G Rewards and Recognisation (Fresh) 
a Volunteers and Motivators Nos. 45 2.250 
b VECs/EDCs Nos. 31 7.000 
Sub Total 759.304 























ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೫೭ 




























































































5 BASIC INFRASTRUCTURE FOR FIELD WORK 

A Purchase of New Vehicle Nos. 4 27.106 

B Broad band internet / E-Governance Nos. 33 51.067 

C Workshop Technical 

a State level Nos. 1 2.000 

b Head Office Nos. 15 2.250 

D Office Equipment 

a Fax/Photocopy Machine (Including 4 Nos. Fresh work) Nos. 9 3.184 

b Cable Broad band Internet Connection Facility Service Nos. 7 8.997 
Sub Total 94.604 

6 Pending Payment 

a Pending Payment for Afforestation works including Research Plantations 315.000 

0 Surrendered Amount to be released again during 2011-12 45.520 

0 Workshop for Empowerment of VFCs (Range Level) 15.007 

d Workshop for Empowerment of VFCs (Division Level) 4.861 

e Workshop for Empowerment of VFCs (Circle Level) 1.372 
Rewards and Recognisation (Backlog) 

f Volunteers and Motivators 1.160 

g VFCs/EDCs Nos. 29 4.675 

h Motivators Honorarium 25.400 

i Competence Enhancement Training 0.795 
Sub Total 413.790 
Grand Total 1,582.897 





ಎ.ಪಿ. ರಾಮಕೃಷ್ಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.ನಂ. 2486 ಅರಣ್ಯ, ಪರಿಸರ ಮತ್ತು ಜೀವಿಶಾಸ ಇಲಾಖೆ. 
ದ್‌ ಮೆ 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಜಿಲ್ಲಾಧಿಕಾರಿ, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ಇವರನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ 4(1)ರ ಉಪ ಬಂಧ (ಸಿ) 
ರನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ನೇಮಕ ಮಾಡುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಎಫ್‌ಎಫ್‌ಡಿ 29 ಎಫ್‌ಎಎಫ್‌ 84, ದಿನಾ೦ಕ 28.2.1985. 

2; ಅರಣ್ಯ ಕ್ಷೇತ್ರ ನಿರ್ಧಾರಾಧಿಕಾರಿಗಳು, ಬಳ್ಳಾರಿ ಇವರ ಆದೇಶ ಸಂಖ್ಯೆ ಎಫ್‌ಎಎಫ್‌/ 
ಎಫ್‌ಎಸ್‌ಓ/ಆರ್‌ಇಎಸ್‌/ಸಿಆರ್‌.9(ಎ)/86-87, ದಿನಾಂಕ 24-05-2010. 

3. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಅಪಜೀ ಇಲಾಖೆ ಇವರ ಅ.ಟಿ.ಸಂಖ್ಯೆ : ಅಪಜೀ 28 ಎಫ್‌ಎಎಫ್‌ 
2010, ದಿನಾಂಕ 16-8-2010. 

4. ಜಿಲ್ಲಾಧಿಕಾರಿಗಳು, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ಇವರ ಪತ್ರ ಸಂಖ್ಯೆ : ಗಣಿ/137/2005-06, ದಿನಾಂಕ 2-7-2011. 

5. ಸರ್ಕಾರದ ಪ್ರಧಾನ ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಇವರ ಅ.ಸ. ಪತ್ರ ಸಂಖ್ಯೆ : ಕಂಇ 103 
ಭೂದಾಸ 2008, ದಿನಾಂಕ 05-09-2011. 


u 


ಟಿ 


ಸಾವನೆ : 

ಮೇಲೆ ಕ್ರಮ ಸಂಖ್ಯೆ (1 ರಲ್ಲಿ ಓದಲಾದ ದಿನಾ೦ಕ 28-2-1985ರ ಅಧಿಸೂಚನೆಯಲ್ಲಿ ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ರಾಮಘಡ 
ಗ್ರಾಮದಲ್ಲಿನ ಅಧಿಸೂಚಿತ ಪ್ರದೇಶವನ್ನು ಕಾಯ್ದಿಟ್ಟ ಅರಣ್ಯ ಪ್ರದೇಶವೆಂದು ಘೋಷಿಸಲು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ 4 ರನ್ವಯ 
ಅಧಿಸೂಚನೆ ಹೊರಡಿಸಿ ಉಪ ವಿಭಾಗಾಧಿಕಾರಿಗಳು, ಬಳ್ಳಾರಿ ಇವರನ್ನು ಅರಣ್ಯ ವ್ಯವಸ್ಥಾಪನಾಧಿಕಾರಿಯನ್ನಾಗಿ ಕಲಂ 4(1)ರ ಉಪಬಂಧ (ಸಿ)ರನ್ವಯ 
ನೇಮಕ ಮಾಡಲಾಗಿತ್ತು. 

ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ದಿನಾಂಕ 24-5-2010ರ ಆದೇಶದಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿ, ಬಳ್ಳಾರಿ ಇವರು, ಬಳ್ಳಾರಿ ಜಿಲ್ಲೆ, 
ಸಂಡೂರು ತಾಲ್ಲೂಕು, ರಾಮಘಡ ಗ್ರಾಮದಲ್ಲಿರುವ ಕಾಯ್ದಿಟ್ಟ ಅರಣ್ಯ ಪ್ರದೇಶವನ್ನು ನಿಯಮಬಾಹಿರವಾಗಿ ಆದೇಶ ಹೊರಡಿಸಿ 
ಕರ್ತವ್ಯಲೋಪವೆಸಗಿರುವುದು ಕಂಡು ಬಂದಿದ್ದು ಸದರಿ ದಿನಾಂಕ 24-5-2010 ರಂದು ಅರಣ್ಯ ವ್ಯವಸ್ಥಾಪನಾಧಿಕಾರಿ, ಬಳ್ಳಾರಿ ಇವರು ಹೊರಡಿಸಿರುವ 


೩೫೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ನಡವಳಿಯನ್ನು ಹಿಂದಕ್ಕೆ ಪಡೆಯುವಂತೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ದಿನಾ೦ಕ 16-8-2010ರ ಅ. ಟಿಪ್ಪಣಿಯಲ್ಲಿ ಸರ್ಕಾರದ ಅಪರ ಮುಖ್ಯ 


ಕಾರ್ಯದರ್ಶಿಗಳು, ಅಪಜೀ ಇಲಾಖೆ ಇವರು ಪ್ರಕಾ, ಕಂದಾಯ ಇಲಾಖೆ ಇವರಿಗೆ ಕೋರಿರುತ್ತಾರೆ. 

ಕ್ರಮ ಸಂಖ್ಯೆ (4) ರಲ್ಲಿ ಓದಲಾದ ದಿನಾಂಕ 2-7-200ರ ಜಿಲ್ಲಾಧಿಕಾರಿಗಳ ಪತ್ರದಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿ, ಬಳ್ಳಾರಿ ಇವರು 
ಹೊರಡಿಸಿರುವ ಆದೇಶದಲ್ಲಿ ನ್ಯೂನತೆಗಳು ಇದ್ದು ಕರ್ತವ್ಯಲೋಪವೆಸಗಿರುತ್ತಾರೆಂದು ವರದಿ ಮಾಡಿರುತ್ತಾರೆ. ಕ್ರಮಸಂಖ್ಯೆ (5) ರಲ್ಲಿ ಓದಲಾದ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಇವರ ಅ.ಸ. ಪತ್ರದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ನೇಮಕ ಮಾಡಿದ 
ಕೇಂದ್ರೀಯ ಅಧಿಕಾರಸ್ಥ ಸಮಿತಿ (ಸಿಇಸಿ) ಗಣಿ ಪ್ರದೇಶದಲ್ಲಿ ಸ್ಥಳ ತನಿಖೆ ಕೈಗೊಂಡು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ರಾಮಘಡ 
ಅರಣ್ಯ ಪ್ರದೇಶದ ಗಡಿ ಗುರುತಿಸುವ ಬಗ್ಗೆ ಮಾಡಿರುವ ಶಿಫಾರಸ್ಸುಗಳನ್ನು ಹಾಗೂ ಮಾನ್ಯ ಲೋಕಾಯುಕ್ತರು ರಾಜ್ಯದಲ್ಲಿ ನಡೆದಿರುವ ಅಕ್ರಮ ಗಣಿಗಾರಿಕೆ 
ಕುರಿತು ನೀಡಿರುವ ವರದಿಯಲ್ಲಿ ರಾಮಘಡ ಬ್ಲಾಕ್‌ನಲ್ಲಿ ಅರಣ್ಯ ಪ್ರದೇಶವನ್ನು ಅರಣ್ಯೇತರ ಪ್ರದೇಶವೆಂದು ಕಾನೂನುಬಾಹಿರವಾಗಿ ಗುರುತಿಸಿ 
ನಿರಾಕ್ಷೇಪಣಾ ಪತ್ರ ನೀಡಿ, ಪರವಾನಗಿ ಮಂಜೂರು ಮಾಡಿ ಅಕ್ರಮ ಗಣಿಗಾರಿಕೆ ನಡೆಸಲು ಕಾರಣವಾಗಿರುವುದನ್ನು ಕುರಿತು ಸಂಬಂಧಪಟ್ಟವರ ಮೇಲೆ 
ಶಿಸ್ಕಿನ ಕ್ರಮ ಕೈಗೊಳ್ಳಲು ಶಿಫಾರಸ್ಸು ಮಾಡಿರುವುದನ್ನು ಗಮನದಲ್ಲಿಟ್ಟುಕೊಂಡು ಅರಣ್ಯ ವ್ಯವಸ್ಥಾಪನಾಧಿಕಾರಿ, ಬಳ್ಳಾರಿ ಇವರ ಬದಲು ಜಿಲ್ಲಾಧಿಕಾರಿಗಳು, 
ಬಳ್ಳಾರಿ ಇವರನ್ನು ಅರಣ್ಯ ವ್ಯವಸ್ಥಾಪನಾಧಿಕಾರಿಯನ್ನಾಗಿ ನೇಮಕ ಮಾಡುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. ಅದರಂತೆ ಈ ಕೆಳಕಂಡ ಆದೇಶವನ್ನು 
ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 28 ಎಫ್‌ಎಎಫ್‌ 2010, ಬೆಂಗಳೂರು, ದಿನಾಂಕ 22ನೇ ಸೆಪ್ಟೆಂಬರ್‌ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಸಂಖ್ಯೆ ಎಫ್‌ಎಫ್‌ಡಿ 29 ಎಫ್‌ಎಎಫ್‌ 84 ದಿನಾ೦ಕ 28.2.1985ರ ಆದೇಶದಲ್ಲಿ 
ಅರಣ್ಯ ವ್ಯವಸ್ಥಾಪನಾಧಿಕಾರಿ, ಬಳ್ಳಾರಿ, ಹುದ್ದೆಗೆ ಉಪ ವಿಭಾಗಾಧಿಕಾರಿ, ಬಳ್ಳಾರಿ ಇವರನ್ನು ನೇಮಕ ಮಾಡಿ ಹೊರಡಿಸಿರುವ ನೇಮಕಾತಿಯನ್ನು 
ರದ್ದುಪಡಿಸಲಾಗಿದೆ. ರಾಮಘಡ ಬ್ಲಾಕಿನ ಅರಣ್ಯ ಕ್ಷೇತ್ರವನ್ನು ಜಂಟಿ ಸರ್ವೆ ಮೂಲಕ ಗಡಿ ಗುರುತಿಸಲು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ (4) 
(1)ರ ಉಪಬಂಧ (ಸಿ) ರನ್ವಯ ಜಿಲ್ಲಾಧಿಕಾರಿ, ಬಳ್ಳಾರಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅರಣ್ಯ 
ವ್ಯವಸ್ಥಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಆರ್‌. ಅನಂತರಾಮು, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌.ನಂ. 2487 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


INFRASTRUCTURE DEVELOPMENT SECRETARIAT 

Sub : Servicing of HUDCO loan availed for procurement of land for Bangalore International Airport Project. 
Read: 1. ಆ.0೦. 110. 100 47 DIA 2006, dated 29-06-2007 
G.0. No. IDD 47 DIA 2006 (೧) dated 24-09-2007 
G.0. No. IDD 47 DIA 2006 (೧) dated 25-09-2007 
6.0. No. IDD 47 DIA 2006 (೧) dated 03-12-2007 
G.0. No. IDD 47 DIA 2006, dated 25-03-2008 
G.0. No. IDD 47 DIA 2006, dated 23-06-2008 
G.0. No. IDD 47 DIA 2007, dated 16-09-2008 
G.0. No. IDD 47 DIA 2007, dated 15-12-2008 

9. G.0. No. IDD 47 DIA 2006, dated 13-03-2009 
10. 6.0. No. IDD 47 DIA 2006, dated 12-08-2009 
11. 6.0. No. IDD 47 DIA 2006, dated 26-09-2009 
12. G.0. No. IDD 47 DIA 2006, dated 17-12-2009 
13. 6.0. No. IDD 33 DIA 2010, dated 23-03-2010 
14. 6.0. No. IDD 33 DIA 2010, dated 22-06-2010 
15. 6.0. No. IDD 33 DIA 2010, dated 23-09-2010 
16. ಆ.0೦. No. IDD 33 DIA 2010, dated 21-12-2010 
17. 6.0. No. IDD 33 DIA 2010, dated 04-03-2011 
18. G.0. No. IDD 33 DIA 2010, dated 21-06-2011 
19. Letter No. DGM (IPD-1)/1253/2011-12, dated 06-09-2011 of the Deputy General Manager (IPD-1), 

KSIIDC 


AMO ಜಿಲ ಣು 


Preamble: 
In the G.O’s read at Sl. No. (1) to (18) above, periodical release of funds have been made to KSIIDC for servicing 
HUDCO loan for the period 2007-2010 and for the quarters ending March and June 2011. 

2. Inthe letter dated 06-09-2011 read at Sl. No. (19) above, the Deputy General Manager (IPD-1), KSIIDC has requested 
for release of an amount of Rs. 375.01 lakhs (Principal Rs. 272.58 lakhs+lnterest Rs. 96.58 lakhs+service charges Rs. 5.85 lakhs) 
only towards servicing of HUDCO loan for the quarter ending September 2011. 

3. Government have considered release of funds for servicing of HUDCO loan for the quarter ending September 2011 and 
hence the following order. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೫೯ 





Government Order No. IDD 33 DIA 2010, Bangalore, dated 26-09-2011 
After careful examination of the proposal, sanction is accorded for release of Rs. 369.16 lakhs (Rupees Three crores 

Sixty Nine lakhs Sixteen thousand only) to KSIIDC under the Head of Account “5465-01-190-1-04 (P) BIAP Assistance for 
repayment of HUDCO loan - 240 Debt Servicing” towards HUDCO loan service for the quarter ending September 2011, out of the 
Budget Provision of Rs. 1463.00 lakhs in 2011-12. 

2) The Managing Director, KSIIDC is authorized to draw the amount on a payees receipt duly countersigned by the Under 
Secretary to Government, Infrastructure Development Department. 

3) This order is issued with the concurrence of F.D. vide U.O. Note No. FD 1011, Exp-1/11, dated 17/06/2011. 


By Order and in the name of the Governor of Karnataka 
S. J. Sampath Kumar 
Under Secretary to Government 
P.R. 2488 Infrastructure Development Department 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ: ಡಾ| ಟಿ. ಎಂ. ಸತೀಶ್‌ ಬಾಬು, ವೈದ್ಯಾಧಿಕಾರಿ ಸಮುದಾಯ ಆರೋಗ್ಯ ಕೇಂದ್ರ ಮಾಗಡಿ, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ ಇವರ ಅನಧಿಕೃತ ಗೈರು ಹಾಜರಿಯ ವಿರುದ್ಧ ಶಿಸ್ತು ಕ್ರಮ ಕುರಿತು ದಂಡನೆ ವಿಧಿಸುವ ಬಗ್ಗೆ. 

ಓದಲಾಗಿದೆ: 1. ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರ ದೋಷಾರೋಪಣ ಪಟ್ಟಿ 
ಸಂಖ್ಯೆ: ಜಿಆರ್‌ಒ (1) 11/2002-2003. ದಿನಾಂಕ 09-08-2002. 
ಡಿಪಿಜಿ:ಪಕಟಣೆ:19:2004-05, ದಿನಾ೦ಕ 06/06/2005 
ಪ್ರಜಾವಾಣಿ ದಿನಪತ್ರಿಕೆ ದಿನಾಂಕ 12/06/2005 
ಕನ್ನಡ ಪ್ರಭ ದಿನಪತ್ರಿಕೆ ದಿನಾಂಕ 10/06/2005 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರ ಪತ್ರ ಸಂಖ್ಯೆ: ಡಿಪಿಜಿ 
(1)/ಬೆ೦ಗ್ರಾ/86/2003-04, ದಿನಾಂಕ 14/05/2010 ಮತ್ತು 09/07/2010. 


ಆತಾ ಜಾ ಒಣ 


u 


ಟ್ಟ 


ಸಾವನೆ : 
ಡಾ| ಟಿ. ಎಂ. ಸತೀಶ್‌ ಬಾಬು, ವೈದ್ಯಾಧಿಕಾರಿ, ಸಮುದಾಯ ಆರೋಗ್ಯ ಕೇಂದ್ರ, ಮಾಗಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಕರ್ತವ್ಯ 

ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ದಿನಾಂಕ 27/0/2001 ರಿಂದ 24/01/2002 ರವರೆಗೆ ಗಳಿಕೆ ರಜೆಯ ಮೇಲೆ ತೆರಳಿದ್ದು, ಈ ರಜೆ ಮುಗಿದ ನಂತರ 
ಸೇವೆಗೆ ಹಾಜರಾಗದೆ ಅನಧಿಕೃತವಾಗಿ ಗೈರು ಹಾಜರಾಗಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಮೇಲೆ (1ರಲ್ಲಿ ಓದಲಾದ ಕಾರಣ ಕೇಳುವ ಸೂಚನಾ 
ಪತ್ರದೊಂದಿಗೆ ದೋಷಾರೋಪಣಾ ಪಟ್ಟಿಯನ್ನು ಆರೋಪಿತ ವೈದ್ಯಾಧಿಕಾರಿಗಳಿಗೆ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, 
ಬೆಂಗಳೂರು ರವರು ಜಾರಿ ಮಾಡಿದ್ದರು. ಆದರೆ ಜಾರಿ ಮಾಡಿದ ನೋಟೀಸ್‌ನ ಸ್ವೀಕೃತಿಯು ಆಯುಕ್ತರ ಕಛೇರಿಗೆ ಬರದೆ ಇದ್ದುದರಿಂದ ಪುನಃ ಸದರಿ 
ವೈದ್ಯಾಧಿಕಾರಿಯವರ ಮನೆಯ ವಿಳಾಸಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಜಾರಿ ಮಾಡಲಾಗಿ, ಸದರಿ ವೈದ್ಯರು ಆ ವಿಳಾಸದಲ್ಲಿ ವಿಳಾಸದಾರರು 
ಲಭ್ಯವಿಲ್ಲದ ಕಾರಣ ಲಕೋಟೆ ಅಂಚೆ ಇಲಾಖೆಯಿಂದ ವಾಪಸ್ಸು ಬಂದಿರುತ್ತದೆ. ನಂತರ ವೈದ್ಯರ ವಿರುದ್ಧ ಮೇಲೆ (2)ರಲ್ಲಿ ಓದಲಾದ ಆಯುಕ್ತರು, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ರವರು ಪತ್ರದಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಾವಳಿಗಳ ನಿಯಮ 
28(ಎ)ರನ್ವಯ ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು ಮೇಲೆ (3) ಮತ್ತು (4)ರಲ್ಲಿ ಓದಲಾದ ಪತ್ರಿಕೆಗಳಲ್ಲಿ ಈ ವಿಷಯವನ್ನು ಪ್ರಕಟಿಸಲಾಗಿದೆ ಹಾಗೂ ಸದರಿ 
ವೈದ್ಯರು ವಿದೇಶಕ್ಕೆ ತೆರಳಿರಬಹುದೆಂದು ಪಾಸ್‌ಪೋರ್ಟ್‌ ಕಛೇರಿಗೂ ಪತ್ರ ಬರೆಯಲಾಗಿದ್ದು, ಯಾವುದೇ ಮಾಹಿತಿ ದೊರೆಯದ ಕಾರಣ, ಸದರಿ 
ವೈದ್ಯಾಧಿಕಾರಿಯವರನ್ನು ಅನಧಿಕೃತ ಗೈರು ಹಾಜರಿ ಆರೋಪದ ಮೇರೆಗೆ ಸರ್ಕಾರಿ ಸೇವೆಯಿಂದ ವಜಾ ಮಾಡುವಂತೆ ಮೇಲೆ (5)ರಲ್ಲಿ ಓದಲಾದ 
ಪತ್ರದಲ್ಲಿ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು, ಅವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಆಯುಕ್ತರ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿದೆ ಡಾ॥ ಟಿ. ಎಂ. ಸತೀಶ್‌ ಬಾಬು, ವೈದ್ಯಾಧಿಕಾರಿ, ಸಮುದಾಯ 
ಆರೋಗ್ಯ ಕೇಂದ್ರ, ಮಾಗಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಅನಧಿಕೃತ ಗೈರುಹಾಜರಿ ಬಗ್ಗೆ ದೋಷಾರೋಪಣಾ ಪಟ್ಟಿ ಜಾರಿ ಮಾಡಲಾಗಿದ್ದು 
ಅದು ಅವರ ವಿಳಾಸದಲ್ಲಿ ಇಲ್ಲವೆಂದು ಲಕೋಟೆ ವಾಪಸ್ಸು ಬಂದಿದ್ದು ನಂತರ ಪತ್ರಿಕಾ ಪ್ರಕಟಣೆಗೂ ಕೂಡ ಅವರು ಸ್ಪಂದಿಸದೇ ಇರುವುದರಿಂದ 
ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಾವಳಿಗಳು 1957ರ ನಿಯಮ 8(i)ರಡಿಯಲ್ಲಿ ಸರ್ಕಾರಿ ಸೇವೆಯಿಂದ ವಜಾ ಮಾಡಲು 
ತೀರ್ಮಾನಿಸಿದೆ. ಆದ್ದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 141 ಎಂಎಸ್‌ಎ 2010, ಬೆಂಗಳೂರು, ದಿನಾಂಕ : 02-08-2011. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಸರ್ಕಾರವು ಡಾ| ಟಿ.ಎಂ. ಸತೀಶ್‌ ಬಾಬು, ವೈದ್ಯಾಧಿಕಾರಿ, ಸಮುದಾಯ ಆರೋಗ್ಯ ಕೇಂದ್ರ, 
ಮಾಗಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರನ್ನು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 
1957ರ ನಿಯಮ 8(11ರಡಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಎಫ್‌. ಹುಬ್ಬಳ್ಳಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 2489 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


೩೫೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ। ವಸೀಮ್‌ ಮಿಯಾ, ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟಮಾರಿ, ರಾಯಚೂರು 
ತಾಲ್ಲೂಕು/ಜಿಲ್ಲೆ ಇವರ ರಾಜೀನಾಮೆಯನ್ನು ಅಂಗೀಕರಿಸುವ ಬಗ್ಗೆ. 
ಓದಲಾಗಿದೆ : ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರ ಪತ್ರ ಸಂಖ್ಯೆ: 
ಜೆಆರ್‌ಓ(4)23/2010-11, ದಿನಾ೦ಕ 18/07/2011. 

ಪ್ರಸ್ತಾವನೆ : 

ಡಾ॥। ವಸೀಮ್‌ ಮಿಯಾ, ಇವರು ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ 
ಆಯ್ಕೆಗೊಂಡು ಸರ್ಕಾರಿ ಆಧಿಸೂಚನೆ ಸಂಖ್ಯೆ: ಆಕುಕ 303 ಹೆಚ್‌ಎಸ್‌ಹೆಚ್‌ 2010 ದಿನಾಂಕ 09/09/2010ರ ಪ್ರಕಾರ ಪ್ರಾಥಮಿಕ ಆರೋಗ್ಯ ಕೇಂದ್ರ 
ಮಟಮಾರಿ, ರಾಯಚೂರು ತಾಲ್ಲೂಕು/ಜಿಲ್ಲೆ ಇಲ್ಲಿ ದಿನಾಂಕ 21/09/2010 ರಂದು ಹುದ್ದೆಗೆ ಹಾಜರಾಗಿರುತ್ತಾರೆ. ನಂತರ ವೈಯಕ್ತಿಕ ಕಾರಣಗಳಿಂದ 
ದಿನಾಂಕ 09/11/2010 ರಿಂದ ಅನ್ವಯವಾಗುವಂತೆ ರಾಜೀನಾಮೆ ಸಲ್ಲಿಸಿ ಆಂಗೀಕರಿಸುವಂತೆ ಕೋರಿರುತ್ತಾರೆ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಸೇವೆಗಳು, ಬೆ೦ಗಳೂರು ಇವರು ಮೇಲೆ ಓದಲಾದ ಪತ್ರದಲ್ಲಿ ಸದರಿ ವೈದ್ಯರು ಖಾಯಂಪೂರ್ವ ಸೇವಾವಧಿಯಲ್ಲಿ ಕರ್ತವ್ಯಕ್ಕೆ ಅನಧಿಕೃತ 
ಗೈರುಹಾಜರಾಗಿರುವುದರಿಂದ, ಕೆ.ಸಿ.ಎಸ್‌.ಆರ್‌. ನಿಯಮ 1977ರ ನಿಯಮ 6ರ ಪ್ರಕಾರ ಸೇವೆಯಿಂದ ವಿಮೋಚನೆಗೊಳಿಸುವಂತೆ ಕೋರಿ ಸರ್ಕಾರಕ್ಕೆ 
ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಡಾ॥ ವಾಸೀಮ್‌ ಮಿಯಾ, ವೈದ್ಯಾಧಿಕಾರಿ ಇವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ, ರಾಯಚೂರು ಇವರಿಗೆ ಮನವಿ 
ಸಲ್ಲಿಸಿ, ದಿನಾಂಕ 09/1/2010 ರಿಂದ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಕೋರಿರುವುದರಿಂದ ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿ, ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಅಕುಕ 301 ಹೆಚ್‌ಎಸ್‌ಹೆಚ್‌ 2011, ಬೆಂಗಳೂರು, ದಿನಾಂಕ : 06-09-2011. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಡಾ। ವಸೀಮ್‌ ಮಿಯಾ, ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟಮಾರಿ, 
ರಾಯಚೂರು ತಾಲ್ಲೂಕು/ಜಿಲ್ಲೆ ಇವರು ವೈಯಕ್ತಿಕ ಕಾರಣದಿಂದ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ನೀಡಿರುವ ರಾಜೀನಾಮೆಯನ್ನು ದಿನಾಂಕ 
09-11-2010 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಅಂಗೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಿಕ್ಕೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 2490 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು) 


ಆರ್ಥಿಕ ಸಚಿವಾಲಯ 
ವಿಷಯ : ಖಜಾನೆ-1 ಯೋಜನೆ ಕಾರ್ಯ ಸಂಬಂಧ ಕರ್ನಾಟಕ ಇನ್ಸ್‌ಸ್ಟಿಟ್ಯೂಟ್‌ ಆಫ್‌ ಪಬ್ಲಿಕ್‌ ಆಡಿಟರ್ಸ್‌ ಸಂಸ್ಥೆಗೆ 
ಮುಂಗಡ ಪಾವತಿಸುವ ಬಗ್ಗೆ. 
ಓದಲಾಗಿದೆ: 1. ಪತ್ರ ಸಂಖ್ಯೆ; ಎಫ್‌ಡಿ 5 ಎಸ್‌ಒಎಫ್‌ಸಿ-1/2011, ದಿನಾ೦ಕ 27-08-2011 
2. ಅಧ್ಯಕ್ಷರು, ಕರ್ನಾಟಕ ಇನ್ಸ್‌ಸ್ಟಿಟ್ಯೂಟ್‌ ಆಫ್‌ ಪಬ್ಲಿಕ್‌ ಆಡಿಟರ್‌, ಬೆಂಗಳೂರು. ಅವರ ಪತ್ರ ಸಂಖ್ಯೆ: 
ಕೆಐಪಿಎ/ಖಜಾನೆ-1/7011-12, ದಿನಾಂಕ 19-09-2011 
3. ಅಧಿಸೂಚನೆ ಸಂಖ್ಯೆ: ಆಇ 766 ವೆಚ್ಚ-12/1, ದಿನಾಂಕ 22-09-2011 
ಪ್ರಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ದಿನಾಂಕ 27/8/2011ರ ಪತ್ರದಲ್ಲಿ ಬೆಂಗಳೂರಿನ ಕರ್ನಾಟಕ ಇನ್ಸ್‌ಸ್ಟಿಟ್ಯೂಟ್‌ ಆಫ್‌ ಪಬ್ಲಿಕ್‌ ಆಡಿಟರ್ಸ್‌ ಸಂಸ್ಥೆ 
ಸಲ್ಲಿಸಿದ ಪ್ರಸ್ತಾವನೆಯನ್ನು ಒಪ್ಪಿ ಖಜಾನೆ-!! ಯೋಜನೆ ಸಂಬಂಧ ರಂಗ 9೧9ಗ ಕಾರ್ಯವನ್ನು ವಹಿಸಲಾಗಿತ್ತು. ಅಧ್ಯಕ್ಷರು, ಕರ್ನಾಟಕ 
ನ್ಸ್‌ಸ್ಟಿಟ್ಯೂಟ್‌ ಆಫ್‌ ಪಬ್ಲಿಕ್‌ ಆಡಿಟರ್ಸ್‌, ಬೆಂಗಳೂರು ಇವರು ಮೇಲಿನ (2)ರಲ್ಲಿ ಓದಲಾದ ದಿನಾಂಕ 19/9/2011ರ ಪತ್ರದಲ್ಲಿ ಸರ್ಕಾರಿ ಆದೇಶದನ್ವಯ 
ತಾವು ಕ್ರಮ ಕೈಗೊಂಡು ದಿನಾಂಕ 16/9/2011 ರಂದು ಸ್ಟೇಟಸ್‌ ರಿಪೋರ್ಟ್‌ ಸಲ್ಲಿಸಿದ್ದು, ಈ ಸಂಬಂಧ ರೂ. 100 ಲಕ್ಷಗಳ ಮುಂಗಡ /ಭಾಗಶಃ 
ಮೊತ್ತವನ್ನು ಪಾವತಿಸುವಂತೆ ಕೋರಿದ್ದಾರೆ. ಮೇಲೆ (3)ರಲ್ಲಿ ಓದಲಾದ ದಿನಾಂಕ 22/9/2011ರ ಅಧಿಸೂಚನೆಯಲ್ಲಿ ಈ ಯೋಜನೆಗೆ ಕೆ.ಟಿ.ಪಿ.ಪ. 
ಕಾಯ್ದೆ 1999ರ ಕಲಂ 4(ಜಿ) ಅಡಿ ವಿನಾಯಿತಿ ನೀಡಲಾಗಿದೆ. ಇದನ್ನು ಪರಿಶೀಲಿಸಿದ ಸರ್ಕಾರ ಮುಂದಿನಂತೆ ಆದೇಶಿಸುತ್ತದೆ. 
ಸರ್ಕಾರದ ಆದೇಶ ಸಂಖ್ಯೆ: ಆಇ 165 ಆಖಇ 2011, ಬೆ೦ಗಳೂರು, ದಿನಾಂಕ 13-10-2011. 
ನಿರ್ದೇಶಕರು, ಖಜಾನೆ ಇಲಾಖೆ ರವರು ಖಜಾನೆ-!! ಯೋಜನೆ ಸಂಬಂಧ ರಂಗ xೀಗೆ ಕಾರ್ಯವನ್ನು ನಿರ್ವಹಿಸುತ್ತಿರುವ 
ಕರ್ನಾಟಕ ಇನ್ಸ್‌ಸ್ಟಿಟ್ಯೂಟ್‌ ಆಫ್‌ ಪಬ್ಲಿಕ್‌ ಆಡಿಟರ್‌, ಬೆಂಗಳೂರು ಸಂಸ್ಥೆಗೆ ರೂ. 100 ಲಕ್ಷಗಳ ಮುಂಗಡ/ಭಾಗಶಃ ಮೊತ್ತವನ್ನು ಪಾವತಿಸಲು ಈ 
ಮೂಲಕ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 
ಈ ಸಂಬಂಧ ತಗಲುವ ವೆಚ್ಚವನ್ನು 2011-12ರ ಆಯವ್ಯಯ ಲೆಕ್ಕ ಶೀರ್ಷಿಕೆ 2054-00-095-001-125 (ಆಧುನೀಕರಣ) ರಲ್ಲಿ 


ಭರಿಸತಕ್ಕದ್ದು. 
ಶಬ 


6 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 2491 ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೬೧ 





ಆರ್ಥಿಕ ಸಚಿವಾಲಯ 
ವಿಷಯ : ಶ್ರೀ ಎಸ್‌. ನಿರುಪಾದಿ, ಪ್ರಥಮ ದರ್ಜೆ ಲೆಕ್ಕ ಸಹಾಯಕ, ಜಿಲ್ಲಾ ಪಂಚಾಯತ್‌ ಕೊಪ್ಪಳ ಅವರ ವಿರುದ್ಧ ಇಲಾಖಾ 
ವಿಚಾರಣೆಯನ್ನು ಸನ್ಮಾನ್ಯ ಉಪ ಲೋಕಾಯುಕ್ತರಿಗೆ ವಹಿಸುವ ಬಗ್ಗೆ. 
ಓದಲಾಗಿದೆ : ಅಪರ ನಿಬಂಧಕರು, ವಿಚಾರಣೆಗಳು-6 ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರ ಪತ್ರ ಸಂ: 
ಕಂಪ್ಲೇಂಟ್‌/ಉಪಲೋಕ್‌/ಜಿಎಲ್‌ಬಿ-180/2009, ಆರ್‌ಇ-6/ದಿನಾಂಕ 9/08/2011 ಮತ್ತು ಕರ್ನಾಟಕ 
ಲೋಕಾಯುಕ್ತ ಇವರ ವರದಿ ದಿನಾಂಕ 22/07/2011. 
ಪ್ರಸ್ತಾವನೆ : 
ಅಪರ ನಿಬಂಧಕರು, ವಿಚಾರಣೆಗಳು-6, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರು ಮೇಲೆ ಓದಲಾದ ಪತ್ರದೊಂದಿಗೆ ಕಳುಹಿಸಿದ 
ಉಪ ಲೋಕಾಯುಕ್ತರ ವರದಿಯಲ್ಲಿ ಶ್ರೀ ಎಸ್‌. ನಿರುಪಾದಿ, ಪ್ರಥಮ ದರ್ಜೆ ಲೆಕ್ಕ ಸಹಾಯಕ, ಕರ್ನಾಟಕ ರಾಜ್ಯ ಲೆಕ್ಕ ಪತ್ರ ಇಲಾಖೆ ಅವರು ಜಿಲ್ಲಾ 
ಪಂಚಾಯತ್‌ ಕೊಪ್ಪಳ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಶ್ರೀ ಅಬ್ದುಲ್‌ ಸಮದ್‌ ಬಿನ್‌ ಮಹಮ್ಮದ್‌ ಹನೀಫ್‌ ಎಂಬುವವರಿಂದ ಅವರಿಗೆ ಬರಬೇಕಾದ 
ವಾಹನ ಬಾಡಿಗೆಯ ಬಾಬ್ದು ರೂ. 15,250/-ಗಳ ಎರಡು ಚೆಕ್‌ ಪಾಸ್‌ ಮಾಡಲು ರೂ. 1000/- ಗಳನ್ನು ಕೇಳಿ ಅದನ್ನು ಪಡೆಯುತ್ತಿದ್ದಾಗಲೇ ದಿನಾಂಕ 
25-08-2008 ರಂದು ಲೋಕಾಯುಕ್ತರ ಪೊಲೀಸ್‌ ಬಲೆಗೆ ಸಿಕ್ಕಿಬಿದ್ದಿದ್ದು ಈ ಬಗ್ಗೆ ನಡೆದ ತನಿಖೆಯಿಂದಾಗಿ ಸದರಿ ಅಧಿಕಾರಿ ವಿರುದ್ಧ ಆರೋಪವು 
ಮೇಲ್ನೋಟಕ್ಕೆ ಸ್ಥಿರಪಟ್ಟದ್ದು ಸದರಿ ದುರ್ನಡತೆ ಸಂಬಂಧದಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಬಗ್ಗೆ ಇಲಾಖಾ ವಿಚಾರಣೆ ನಡೆಸಲು ಕರ್ನಾಟಕ 
ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 14-ಎ ರನ್ವಯ ಪ್ರಕರಣವನ್ನು ಮಾನ್ಯ ಉಪ 
ಲೋಕಾಯುಕ್ತಕ್ಕೆ ವಹಿಸುವಂತೆ ಕೋರಿರುತ್ತಾರೆ. 
ಇದನ್ನು ಪರಿಶೀಲಿಸಿದ ಸರ್ಕಾರವು ಪ್ರಕರಣವನ್ನು ಪೂರ್ಣ ಪ್ರಮಾಣದ ವಿಚಾರಣೆಗಾಗಿ ಸನ್ಮಾನ್ಯ ಉಪ ಲೋಕಾಯುಕ್ತರಿಗೆ ವಹಿಸಲು 
ತೀರ್ಮಾನಿಸಿ ಮುಂದಿನಂತೆ ಆದೇಶಿಸುತ್ತದೆ. 
ಸರ್ಕಾರದ ಆದೇಶ ಸಂಖ್ಯೆ: ಆಇ 292 ರಾಲೆಪ 2011, ಬೆಂಗಳೂರು, ದಿನಾಂಕ : 29-09-2011. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಗಳು 1957ರ ನಿಯಮ 14-ಎ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಎಸ್‌. ನಿರುಪಾದಿ, ಪ್ರಥಮ ದರ್ಜೆ ಲೆಕ್ಕ 
ಸಹಾಯಕ, ರಾಜ್ಯ ಲೆಕ್ಕಪತ್ರ ಇಲಾಖೆ, ಅವರ ವಿರುದ್ಧ ಮೇಲೆ ಹೇಳಿದ ಆರೋಪಗಳ ಕುರಿತು ಪೂರ್ಣ ಪ್ರಮಾಣದ ವಿಚಾರಣೆಯನ್ನು ಸನ್ಮಾನ್ಯ ಉಪ 
ಲೋಕಾಯುಕ್ತರ ಮೂಲಕ ನಡೆಯಬೇಕೆಂದು ಈ ಮೂಲಕ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 2492 ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡ) 


ಆರ್ಥಿಕ ಸಚಿವಾಲಯ 


ವಿಷಯ : ಶ್ರೀ ಹೆಚ್‌. ನಾರಾಯಣಪ್ಪ, ಉಪ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಅವರ ವರ್ಗಾವಣೆ-ಅರ್ಜಿ 
ಸಂಖ್ಯೆ:5502/2010ರಲ್ಲಿ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಆದೇಶದಂತೆ ಪ್ರಕರಣದ ಮರುಪರಿಶೀಲನೆ 
ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ : 1) ಅಧಿಸೂಚನೆ ಸಂಖ್ಯೆ: ಆಇ 108 ರಾಲೆಪ 2006 ದಿ: 16.9.2009. 
2) ಅಧಿಸೂಚನೆ ಸಂಖ್ಯೆ: ಆಇ 190 ರಾಲೆಪ 2009 ದಿ: 4.8.2010. 
3) ಅರ್ಜಿ ಸಂಖ್ಯೆ: 5502/2010ರಲ್ಲಿ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ನೀಡಿದ ದಿ: 24.5.2011ರ 
ಆದೇಶ. 
ಪ್ರಸ್ತಾವನೆ: 
ಮೇಲೆ (1ರಲ್ಲಿ ಓದಲಾದ ದಿ: 16.9.2009ರ ಅಧಿಸೂಚನೆಯಲ್ಲಿ ಶ್ರೀ ಎಚ್‌. ನಾರಾಯಣಪ್ಪ, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಚಿತ್ರದುರ್ಗ ಅವರಿಗೆ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಉಪ ನಿಯಂತ್ರಕರ ವೃಂದಕ್ಕೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಸರ್ಕಾರಿ ಲೆಕ್ಕ ಪರಿಶೋಧಕರು, ಕುವೆಂಪು 
ವಿಶ್ವವಿದ್ಯಾಲಯ, ಬಿ.ಆರ್‌.ಪ್ರಾಜೆಕ್ಟ್‌ ಶಂಕರಘಟ್ಟ, ಶಿವಮೊಗ್ಗ ಇಲ್ಲಿಗೆ ನೇಮಿಸಲಾಯಿತು. ಆದರೆ, ಅವರು ಸದರೀ ಹುದ್ದೆಗೆ ಹಾಜರಾಗಲಿಲ್ಲ. ಈ 
ಕಾರಣದಿಂದಾಗಿ ವೃಂದ ನಿರ್ವಹಣಾ ಪ್ರಾಧಿಕಾರವು ಕೈಗೊಂಡ ನಿರ್ಣಯದ ಮೇರೆಗೆ ಮೇಲೆ (2)ರಲ್ಲಿ ಓದಲಾದ ದಿ: 4.8.2010ರ ಅಧಿಸೂಚನೆಯಲ್ಲಿ 
ಶ್ರೀ ಎಚ್‌.ಬಿ. ಹವಳನಾಯಕ್‌, ಮುಖ್ಯ ಲೆಕ್ಕಾಧಿಕಾರಿ, ಕಾಡಾ, ಶಿವಮೊಗ್ಗ ಅವರನ್ನು ಶಿವಮೊಗ್ಗ ಬಿ.ಆರ್‌. ಪ್ರಾಜೆಕ್ಟ್‌ನಲ್ಲಿರುವ ಕುವೆಂಪು 
ವಿಶ್ವವಿದ್ಯಾಲಯದ ಸರ್ಕಾರಿ ಲೆಕ್ಕಪರಿಶೋಧಕರ ಹುದ್ದೆಗೆ ವರ್ಗಾಯಿಸಿ, ಶ್ರೀ ಎಚ್‌. ನಾರಾಯಣಪ್ಪ ಅವರನ್ನು ಮುಖ್ಯ ಲೆಕ್ಕಾಧಿಕಾರಿ, ಕಾಡಾ, ಶಿವಮೊಗ್ಗ 
ಈ ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಜಲಸ೦ಪನ್ಮೂಲ ಇಲಾಖೆಯ ವಶಕ್ಕೆ ನೀಡಲಾಯಿತು. 
ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಶ್ರೀ ಎಚ್‌. ನಾರಾಯಣಪ್ಪ ಅವರು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿ ಸಂಖ್ಯೆ: 5502/2010 
ಸಲ್ಲಿಸಲಾಗಿ ದಿ: 18.8.2010ರ ಮಧ್ಯಂತರ ಆದೇಶದಲ್ಲಿ ಶ್ರೀ ಎಚ್‌. ನಾರಾಯಣಪ್ಪ ಅವರ ವರ್ಗಾವಣೆಗೆ 03 ತಿಂಗಳ ತಡೆಯಾಜ್ಞೆ ನೀಡಿತು. ನಂತರ ದಿ: 
20.1.2011ರಂದು ಸದರೀ ತಡೆಯಾಜ್ಞೆಯನ್ನು ದಿ: 11.2.2011ರವರೆಗೂ ದಿ: 11.4.2011ರಂದು ತಡೆಯಾಜ್ಞೆಯನ್ನು ದಿ: 24.5.2011ರವರೆಗೂ ವಿಸ್ತರಿಸಿ 
ಆನಂತರ ಮೇಲೆ(3)ರಲ್ಲಿ ಓದಲಾದ ದಿ:24.5.2011ರ ತನ್ನ ಆದೇಶದಲ್ಲಿ ಈ ಕೆಳಕಂಡ ನಿರ್ದೇಶನ ನೀಡುವುದರೊಡನೆ ಅರ್ಜಿಯನ್ನು ವಿಲೇವಾರಿ 
ಮಾಡಿತು. 


೩೫೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





(1) The Application is disposed of; 

(2) The Cadre Management Authority (1° Respondent) is directed to consider the Review Petition dated 12.8.2010 vide 
Annexure A3 filed by the Applicant and pass appropriate orders, in Accordance with law, keeping in mind the ಅ.0. 
dated 22.11.2001 also the G.O. dated 27.4.2011 and also other relevant G.0s.,/Circulars, if any, pertaining to the 
transfer of a Government employee; 

(3) Time for compliance; Fifteen (15) days from the date of receipt of this order. 

(4) Interim order granted by this Tribunal and extended from time to time shall be in operation till the disposal of the 
Review Petition. 


ಮಂಡಳಿಯ ಮೇಲಿನ ಆದೇಶದಂತೆ ಶ್ರೀ ಎಚ್‌. ನಾರಾಯಣಪ್ಪ ಅವರು ಸಲ್ಲಿಸಿದ ದಿ: 12.8.2010ರ ಮರು ಪರಿಶೀಲನಾ ಅರ್ಜಿಯನ್ನು 
ಪರಿಶೀಲಿಸಲಾಗಿ ಅವರು ಮರು ಪರಿಶೀಲನಾ ಅರ್ಜಿ ಹಾಗೂ ಕೆ.ಎ.ಟಿ. ಅರ್ಜಿ ಎರಡನ್ನೂ ಒಂದೇ ದಿನ ಅಂದರೆ ದಿ: 12.8.2010ರ೦ದೇ ಸಲ್ಲಿಸಿದ್ದಾರೆ. 
ಮೇಲಾಗಿ ಸದರಿ ಮರು ಪರಿಶೀಲನಾ ಅರ್ಜಿಯು ಇಲಾಖೆಯಲ್ಲಿ ಸ್ವೀಕೃತಗೊಂಡಿರುವುದಿಲ್ಲ. ಸದರೀ ಮರು ಪರಿಶೀಲನಾ ಅರ್ಜಿ ಆರ್ಥಿಕ ಇಲಾಖೆಯಲ್ಲಿ 
ಸ್ವೀಕೃತಗೊ೦ಡಿರುವುದಕ್ಕೆ ಯಾವುದೇ ದಾಖಲೆ ಇರುವುದಿಲ್ಲ. 

ಅಧಿಕಾರಿಯು ದಿ: 16.9.2009ರ ಅಧಿಸೂಚನೆಯಂತೆ ತಾನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ವರದಿ ಮಾಡಿಕೊಂಡು 
ಕಾರ್ಯನಿರ್ವಹಿಸುತ್ತಿದ್ದುದಾಗಿ ತಿಳಿಸಿದ್ದಾರೆ. ಆದರೆ, ನಿಯಂತ್ರಕರು ದಿ: 10.6.2010ರ ವರ್ಗಾವಣೆ ಪ್ರಸ್ತಾವನೆ ಕಳುಹಿಸುವವರೆಗೂ ಅವರು ಸದರೀ 
ಹುದ್ದೆಯಲ್ಲಿ ಹಾಜರಾಗಿರಲಿಲ್ಲ. ವಿಶ್ವವಿದ್ಯಾಲಯದ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುವ ದೃಷ್ಟಿಯಿಂದ ಅದೇ ಕೇಂದ್ರ ಸ್ಥಾನ ಹೊಂದಿರುವ ಭದ್ರಾ 
ಕಾಡಾ ಯೋಜನೆಯಲ್ಲಿದ್ದ ಶ್ರೀ ಎಚ್‌.ಬಿ. ಹವಳನಾಯಕ್‌ ಅವರನ್ನು ಕುವೆಂಪು ವಿಶ್ವವಿದ್ಯಾಲಯದ ಸರ್ಕಾರಿ ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗೆ 
ನೇಮಿಸಲು ಹಾಗೂ ಕಾಡಾ ಭದ್ರಾ ಯೋಜನೆಗೆ ಅರ್ಜಿದಾರರನ್ನು ನೇಮಿಸಲು ಪ್ರಸ್ತಾಪಿಸಿ ವೃಂದ ನಿರ್ವಹಣಾ ಪ್ರಾಧಿಕಾರದ ಶಿಫಾರಸ್ಸಿನೊಡನೆ ಮಾನ್ಯ 
ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ದಿ: 4.8.2010ರ ಅಧಿಸೂಚನೆ ಹೊರಡಿಸಲಾಯಿತು. 

ವರ್ಗಾವಣೆಯು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಮಾಡಲ್ಪಟ್ಟಿದ್ದಾಗಿದೆ ಹಾಗೂ ವಿಶ್ವವಿದ್ಯಾಲಯದ ಕೆಲಸ ಕಾರ್ಯಗಳ ಸುಗಮ ನಿರ್ವಹಣೆ 
ಉದ್ದೇಶವನ್ನು ಹೊಂದಿದೆ. 

ಅರ್ಜಿದಾರರು ದೈಹಿಕ ಅಂಗವಿಕಲರೆಂಬುದು ನಿರ್ವಿವಾದ ಅಂಶ. ಇವರ ಪ್ರಕರಣದಲ್ಲಿ ನಿಯಮಗಳನ್ನು ಸಡಿಲಿಸಲು ಅವಕಾಶ ಕಲ್ಪಿಸಿರುವುದು 
ಅಂಗೀಕಾರಾರ್ಹವಾದ ವಿಷಯ. ಈ ವರ್ಗಾವಣೆಯು ಒಂದೇ ಕೇಂದ್ರಸ್ಥಾನದಲ್ಲಿ ಮಾಡಲ್ಪಟ್ಟಿದೆ. ಮೇಲಾಗಿ ಅರ್ಜಿದಾರರು ನೇಮಿಸಲ್ಪಟ್ಟ 10 ತಿಂಗಳ 
ನಂತರವೂ ಕುವೆಂಪು ವಿಶ್ವವಿದ್ಯಾಲಯದ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರಲಿಲ್ಲ. ಆದ್ದರಿಂದ ಅವರ ವರ್ಗಾವಣೆಯಲ್ಲಿ ಯಾವುದೇ ಲೋಪ 
ಇರುವುದಿಲ್ಲ. 

ಕುವೆಂಪು ವಿಶ್ವವಿದ್ಯಾಲಯದಲ್ಲಿನ ಕೆಲಸದ ಒತ್ತಡ, ಅರ್ಜಿದಾರರು 10 ತಿಂಗಳಾದರೂ ಅಲ್ಲಿಗೆ ಹಾಜರಾಗದೇ ಇರುವುದು ಇವುಗಳನ್ನು 
ಮನಗಂಡ ನಂತರವೇ ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಶ್ನಿತ ವರ್ಗಾವಣೆಯನ್ನು ಮಾಡಲಾಗಿದೆ. ಅರ್ಜಿದಾರರು ವರ್ಗಾಯಿಸಿದ ಸ್ಥಳಕ್ಕೆ ಹಾಜರಾಗದೇ 
ಇರುವಾಗ ಅವಧಿಪೂರ್ವ ವರ್ಗಾವಣೆ ಎಂದು ವಾದಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ವರ್ಗಾವಣೆ ಮಾರ್ಗಸೂಚಿಯು ಇಲ್ಲಿ ಉಲ್ಲಂಘಸಲ್ಪಟ್ಟಿರುವುದಿಲ್ಲ. 

ಅರ್ಜಿದಾರರು ಉಲ್ಲೇಖಿಸಿರುವ ಕೇರಳ ಉಚ್ಚ ನ್ಯಾಯಾಲಯದ ಹಾಗೂ ಇತರ ತೀರ್ಪುಗಳು ದುರುದ್ದೇಶದಿಂದ, ಅಧಿಕಾರದ ದುರ್ಬಳಕೆ, 
ಮುಸುಕಿನ ಉದ್ದೇಶ ಹೊಂದಿರುವ ವರ್ಗಾವಣೆ ಪ್ರಕರಣಗಳಿಗೆ ಸಂಬಂಧಿಸಿದೆ. ಆದರೆ ಅರ್ಜಿದಾರರು ದಿ: 10.6.2010ರವರೆಗೂ ಕುವೆಂಪು 
ವಿಶ್ವವಿದ್ಯಾಲಯದ ಸರ್ಕಾರಿ ಲೆಕ್ಕ ಪರಿಶೋಧಕರ ಹುದ್ದೆಗೆ ಹಾಜರಾಗದೇ ಇರುವುದು, ವಿಶ್ವವಿದ್ಯಾಲಯದ ಕೆಲಸಗಳ ಸುಗಮ ನಿರ್ವಹಣೆ, ಕೇಂದ್ರ 
ಸ್ಥಾನದಲ್ಲಿ ಬದಲಾವಣೆ ಇಲ್ಲದಿರುವುದು ಈ ಕಾರಣಗಳಿಂದಾಗಿ ಅವರು ಉಲ್ಲೇಖಿಸಿದ ನ್ಯಾಯಾಲಯಗಳು ನೀಡಿರುವ ತೀರ್ಪುಗಳು ಇದಕ್ಕೆ 
ಅನ್ವಯಿಸುವುದಿಲ್ಲ. ಅರ್ಜಿದಾರರು ಎ ಗುಂಪಿನ ಅಧಿಕಾರಿಯಾಗಿದ್ದು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡಲಾಗಿದೆ. ಅವರನ್ನು 
ವರ್ಗಾಯಿಸಿದ ಹುದ್ದೆಯೂ ಶಿವಮೊಗ್ಗದಲ್ಲೇ ಇರುವ ಕಾರಣ ಕೇಂದ್ರ ಸ್ಥಾನದಲ್ಲಿ ಬದಲಾವಣೆ ಇಲ್ಲ. ಸಕ್ಷಮ ಪ್ರಾಧಿಕಾರಿಯ ಅನುಮೋದನೆಯೊಡನೆ 
ಈ ವರ್ಗಾವಣೆ ಮಾಡಲಾಗಿದೆ. 

ಈ ಎಲ್ಲಾ ಅಂಶಗಳನ್ನು ಅರ್ಜಿ ಸಂಖ್ಯೆ:5502/2010ರಲ್ಲಿ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ದಿ: 24.5.2011ರಲ್ಲಿ ನೀಡಿದ 
ಆದೇಶವನ್ನು ಗಮನದಲ್ಲಿಟ್ಟುಕೊಂಡು ವೃಂದ ನಿರ್ವಹಣಾ ಪ್ರಾಧಿಕಾರವು ಪರಿಶೀಲಿಸಿ, ಸಲ್ಲಿಸಿರುವ ಅಭಿಪ್ರಾಯವನ್ನು ಒಪ್ಪಿಕೊಂಡ ಸರ್ಕಾರವು ಈ 
ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆಇ 293 ರಾಲೆಪ 2010 ಬೆ೦ಗಳೂರು, ದಿನಾಂಕ : 1.10.2011 

ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ವಾಸ್ತವಾಂಶಗಳಿಂದಾಗಿ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಆಇ 190 ರಾಲೆಪ 2010 ದಿ: 4.8.2010ರಲ್ಲಿ ಶ್ರೀ 
ಎಚ್‌. ನಾರಾಯಣಪ್ಪ, ಸರ್ಕಾರಿ ಲೆಕ್ಕ ಪರಿಶೋಧಕರು, ಕುವೆಂಪು ವಿಶ್ವವಿದ್ಯಾಲಯ, ಶಂಕರಘಟ್ಟ, ಶಿವಮೊಗ್ಗ ಅವರನ್ನು ಮುಖ್ಯ ಲೆಕ್ಕಾಧಿಕಾರಿ, ಕಾಡಾ, 
ಶಿವಮೊಗ್ಗ ಈ ಹುದ್ದೆಗೆ ನೇಮಿಸಲು ಅವರ ಸೇವೆಯನ್ನು ಜಲ ಸಂಪನ್ಮೂಲ ಇಲಾಖೆಗೆ ನೀಡಿರುವುದನ್ನು ಜಾರಿಗೊಳಿಸಬೇಕೆಂದು ಈ ಮೂಲಕ 
ಆದೇಶಿಸುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2493 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಆಡಳಿತ & ಮುಂಗಡ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೬೩ 





ಆರ್ಥಿಕ ಸಚಿವಾಲಯ 
ವಿಷಯ : ಶ್ರೀ ಚಂದ್ರಾಶಾ, ಪ್ರಥಮ ದರ್ಜೆ ಸಹಾಯಕ, ಖಜಾನೆ ಇಲಾಖೆ ಅವರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ಸನ್ಮಾನ್ಯ 
ಉಪ ಲೋಕಾಯುಕ್ತರಿಗೆ ವಹಿಸುವ ಬಗ್ಗೆ. 
ಓದಲಾಗಿದೆ : ಅಪರ ನಿಬಂಧಕರು, ವಿಚಾರಣೆಗಳು-6, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರ ಪ 
ಸಂ:ಕಂಫ್ಲೇಂಟ್‌/ಉಪಲೋಕ್‌/ಜಿಎಲ್‌ಬಿ-243/2009/ಎಆರ್‌ಇ-6, ದಿ: 219.2011 ಮತ್ತು ಸನ್ಮಾನ್ಯ ಉ 
ಲೋಕಾಯುಕ್ತರ ವರದಿ ದಿ: 17.9.2011. 


€ (GL 


ಪ್ರಸ್ತಾವನೆ: 

ಅಪರ ನಿಬಂಧಕರು (ವಿಚಾರಣೆಗಳು-6), ಕರ್ನಾಟಕ ಲೋಕಾಯುಕ್ತ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶ್ರೀ ಚಂದ್ರಾಶಾ, ಪ್ರಥಮ ದರ್ಜೆ 
ಸಹಾಯಕ, ಖಜಾನೆ ಇಲಾಖೆ ಅವರ ವಿರುದ್ಧ ಸನ್ಮಾನ್ಯ ಉಪ ಲೋಕಾಯುಕ್ತರು ತನಿಖೆ ನಡೆಸಿ ಸಲ್ಲಿಸಿದ ದಿ: 17.9.2011ರ ವರದಿಯನ್ನು ಮುಂದಿನ 
ಕ್ರಮ ಕೈಗೊಳ್ಳಲು ಕಳುಹಿಸಿದ್ದಾರೆ. ಸದರೀ ವರದಿಯನ್ನು ಪರಿಶೀಲಿಸಲಾಗಿ ಶ್ರೀ ಚಂದ್ರಾಶಾ, ಪ್ರಥಮ ದರ್ಜೆ ಸಹಾಯಕ ಅವರು ಉಪ ಖಜಾನೆ, 
ಅಫಜಲಪುರ, ಗುಲ್ಬರ್ಗಾ ಜಿಲ್ಲೆ ಇಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾಗ ಅಫಜಲಪುರ ತಾಲ್ಲೂಕಿನ ಮಹಾಂತಪೂರ-ಚಿಣಮಗೇರಿ ಗ್ರಾಮದಲ್ಲಿರುವ ಶ್ರೀ 
ಮಹಾಂತೇಶ್ವರ ಪ್ರೌಢಶಾಲೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾದ ಶ್ರೀ ಸುಭಾಷ್‌ಚಂದ್ರ ಎಸ್‌.ಆಲೂರ ರವರ ಗಳಿಕೆ ರಜೆ ನಗದೀಕರಣಕ್ಕೆ 
ಸಂಬಂಧಿಸಿದಂತೆ ಒಂದು ಬಿಲ್‌ ಮತ್ತು ಇತರೆ 3 ಬಿಲ್‌ಗಳನ್ನು ಪಾಸು ಮಾಡುವ ಸಲುವಾಗಿ ರೂ. 2,000/-ಗಳ ಅಕ್ರಮ ಸಂಭಾವನೆಯನ್ನು ಕೇಳಿ 
ಸದರಿ ಮೊತ್ತವನ್ನು ದಿ: 5.8.2009ರಂದು ಶ್ರೀ ಸುಭಾಷ್‌ಚಂದ್ರ ಎಸ್‌.ಆಲೂರ, ದ್ವಿತೀಯ ದರ್ಜೆ ಸಹಾಯಕರು, ಶ್ರೀ ಮಹಾಂತೇಶ್ವರ ಪೌಢಶಾಲೆ 
ಅವರಿಂದ ಪಡೆಯುತ್ತಿದ್ದಾಗಲೇ ಲೋಕಾಯುಕ್ತ ಪೋಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಈ ಬಗ್ಗೆ ಸನ್ಮಾನ್ಯ ಉಪ ಲೋಕಾಯುಕ್ತರು ನಡೆಸಿದ ಪ್ರಾಥಮಿಕ 
ತನಿಖೆಯಲ್ಲಿ ಸದರಿ ಆರೋಪವು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಅವರ ಎರುದ್ಧ ಪೂರ್ಣ ಪ್ರಮಾಣದ ಇಲಾಖಾ ವಿಚಾರಣೆಯನ್ನು ತಮಗೆ 
ವಹಿಸುವಂತೆ ಸನ್ಮಾನ್ಯ ಉಪ ಲೋಕಾಯುಕ್ತರು ಶಿಫಾರಸ್ಸು ಮಾಡಿದ್ದಾರೆ. ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆಆ 162 ಆಖಇ 2011 ಬೆಂಗಳೂರು, ದಿನಾಂಕ : 07.10.2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ನಾಗರಿಕ ಸೇವಾ (ವರ್ಗೀಕರಣ, ನಿಯಂತ್ರಣ ೩ ಮೇಲ್ಮನವಿ) 
ನಿಯಮಾವಳಿ 1957ರ ನಿಯಮ 14-ಎ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಚಂದ್ರಾಶಾ, ಪ್ರಥಮ ದರ್ಜೆ ಸಹಾಯಕ, 
ಖಜಾನೆ ಇಲಾಖೆ ಅವರ ವಿರುದ್ಧ ಮೇಲೆ ಹೇಳಿದ ಆರೋಪಗಳ ಕುರಿತು ಪೂರ್ಣ ಪ್ರಮಾಣದ ಇಲಾಖಾ ವಿಚಾರಣೆಯನ್ನು ಸನ್ಮಾನ್ಯ ಉಪ 
ಲೋಕಾಯುಕ್ತರ ಮೂಲಕ ನಡೆಸಬೇಕೆಂದು ಈ ಮೂಲಕ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 2494 ಆರ್ಥಿಕ ಇಲಾಖೆ (ಆಡಳಿತ & ಮುಂಗಡ) 


ಒಳಾಡಳಿತ ಸಚಿವಾಲಯ 
ವಿಷಯ : ರಾಜ್ಯ ಅಪರಾಧ ದಾಖಲಾತಿ ವಿಭಾಗದ ಗಣಕಯಂತ್ರ ವಿಭಾಗಕ್ಕೆ ಖಾಯಂಗೊಳಿಸಿರುವ 4-ಜೂನಿಯರ್‌ 
ಪ್ರೋಗ್ರಾಮರ್‌ ಹುದ್ದೆಗಳ ಪೈಕಿ 01-ಜೂನಿಯರ್‌ ಪ್ರೋಗ್ರಾಮರ್‌ ಹುದ್ದೆಯನ್ನು ಶೀಘ್ರಲಿಪಿಗಾರರ ಹುದ್ದೆಯಾಗಿ 
ಪರಿವರ್ತಿಸಲು ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 57 ಸೇವಿನಿ 93, ದಿನಾಂಕ: 17.1.1994. 
2) ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 258 ಪಿಓಪಿ 2005, ದಿನಾಂಕ: 16.07.2008. 
3) ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪತ್ರ ಸಂಖ್ಯೆ: ಆರ್‌.ಎಲ್‌.ಎನ್‌.(2)13/2011-12, 
ದಿನಾ೦ಕ: 16.09.2011. 
ಪ್ರಸ್ತಾವನೆ: 
ಮೇಲೆ ಓದಲಾದ (1ರ ಆದೇಶದಲ್ಲಿ, ರಾಜ್ಯ ಅಪರಾಧ ದಾಖಲಾತಿ ವಿಭಾಗದ ಗಣಕಯಂತ್ರ ವಿಭಾಗಕ್ಕೆ ಸಿಸ್ಟಮ್‌ ಅನಾಲಿಸ್ಟ್‌ - 01, 
ಸೀನಿಯರ್‌ ಪ್ರೋಗ್ರಾಮರ್‌-01 ಮತ್ತು ಜೂನಿಯರ್‌ ಪ್ರೋಗ್ರಾಮರ್‌ - 4 ಹುದ್ದೆಗಳನ್ನು ಮ೦ಜೂರು ಮಾಡಿದ್ದು, ಈ ಹುದ್ದೆಗಳನ್ನು ಮೇಲೆ ಓದಲಾದ 
(2)ರ ಸರ್ಕಾರಿ ಆದೇಶದಲ್ಲಿ ಖಾಯಂ ಹುದ್ದೆಗಳನ್ನಾಗಿ ಪರಿವರ್ತಿಸಿದೆ. ಅಡಿಷನಲ್‌ ಡೈರೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಪೊಲೀಸ್‌ ಗಣಕ ವಿಭಾಗ, 
ಬೆಂಗಳೂರು ವಿಭಾಗಕ್ಕೆ 01-ಶೀಘ್ರಲಿಪಿಗಾರರ ಹುದ್ದೆಯು ಅತ್ಯವಶ್ಯಕವಾಗಿ ಬೇಕಾಗಿರುವ ಕಾರಣ ಮೇಲೆ ಪರಿವರ್ತಿಸಿದ 4-ಜೂನಿಯರ್‌ ಪ್ರೋಗ್ರಾಮರ್‌ 
ಹುದ್ದೆಗಳ ಪೈಕಿ 01 ಹುದ್ದೆಯನ್ನು ಅಧ್ಯರ್ಪಿಸಿ ಅದರ ಬದಲಿಗೆ 01 ಶೀಘ್ರಲಿಪಿಗಾರರ ಹುದ್ದೆಯನ್ನು ಮಂಜೂರು ಮಾಡುವಂತೆ ಮೇಲೆ ಓದಲಾದ (3)ರ 
ಪತ್ರದಲ್ಲಿ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಜೂನಿಯರ್‌ ಪ್ರೋಗ್ರಾಮರ್‌ ಹುದ್ದೆಯ ಬದಲಾಗಿ 01 ಸೈನೋಗ್ರಾಫರ್‌ ಹುದ್ದೆಯನ್ನು ಮಂಜೂರು 
ಮಾಡಿದಲ್ಲಿ ಸರ್ಕಾರಕ್ಕೆ ವಾರ್ಷಿಕ ರೂ. 79,684/-ಗಳು ಉಳಿತಾಯವಾಗುವುದರಿಂದ 01-ಜೂನಿಯರ್‌ ಪ್ರೋಗ್ರಾಮರ್‌ ಹುದ್ದೆಯ ಬದಲಾಗಿ ರೂ. 
7275-13350 ವೇತನ ಶ್ರೇಣಿಯ 01-ಶೀಘ್ರಲಿಪಿಗಾರರ ಹುದ್ದೆಯನ್ನು ಅಡಿಷನಲ್‌ ಡೈರೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಪೊಲೀಸ್‌ ಗಣಕ ವಿಭಾಗ, 
ಬೆಂಗಳೂರು ವಿಭಾಗಕ್ಕೆ ಮಂಜೂರು ಮಾಡುವ ಬಗ್ಗೆ ಈ ಕೆಳಕಂಡಂತೆ ಆದೇಶಿಸಿದೆ. 


೩೫೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 210 ಪಿಓಪಿ 2011 ಬೆ೦ಗಳೂರು, ದಿನಾಂಕ : 10.10.2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 57 ಸೇವಿನಿ 93, ದಿನಾಂಕ: 17-01-1994 
ರಲ್ಲಿ ರಾಜ್ಯ ಅಪರಾಧ ದಾಖಲಾತಿ ವಿಭಾಗದ ಗಣಕಯಂತ್ರ ವಿಭಾಗಕ್ಕೆ ಮಂಜೂರು ಮಾಡಿ ಸರ್ಕಾರಿ ಆದೇಶ ಸಂಖ್ಯೆ: ಹೆಚ್‌ಡಿ 258 ಪಿಓಪಿ 2005, 
ದಿನಾಂಕ: 16-07-2008ರಲ್ಲಿ ಖಾಯಂಗೊಳಿಸಿರುವ 4-ಜೂನಿಯರ್‌ ಪ್ರೋಗ್ರಾಮರ್‌ ಹುದ್ದೆಗಳ ಪೈಕಿ 01-ಜೂನಿಯರ್‌ ಪ್ರೋಗ್ರಾಮರ್‌ ಹುದ್ದೆಯನ್ನು 
ರದ್ದುಪಡಿಸಿದೆ. ಮತ್ತು ಅದರ ಬದಲಾಗಿ ಅಡಿಷನಲ್‌ ಡೈರೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಪೊಲೀಸ್‌ ಗಣಕ ವಿಭಾಗ, ಬೆಂಗಳೂರು ವಿಭಾಗಕ್ಕೆ ರೂ. 
7275-13350 ವೇತನ ಶ್ರೇಣಿಯ 01-ಶೀಘ್ರಲಿಪಿಗಾರರ ಹುದ್ದೆಯನ್ನು ಸೃಜಿಸಲು ಸರ್ಕಾರದ ಮಂಜೂರಾತಿ ನೀಡಿದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಎಫ್‌ಡಿ 292 ವೆಚ್ಚ-1/2011, ದಿನಾಂಕ: 04-10-2011 ರಲ್ಲಿ ನೀಡಿದ ಸಹಮತಿ 
ಮೇರೆಗೆ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ರಾಜಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 2495 ಒಳಾಡಳಿತ ಇಲಾಖೆ (ಪೊಲೀಸ್‌ ವೆಚ್ಚ) 


INFORMATION TECHNOLOGY, BIO TECHNOLOGY AND SCIENCE AND TECHNOLOGY 
SECRETARIAT 


ADDENDUM 
No: ITD 11 PRM 2011, Bangalore Dated: 28.09.2011 
Sub : Reconstitution of “Vision group of IT”-Orders reg. 


In the order portion of Government Order No: ITD 11 PRM 2011 Dated: 29-08-2011 after Sl. No: 16 the following shall 
be inserted. 

“Sl. No: 17, Shri Vivek kulakarni, CEO, Member 

Brick works India Pvt. Ltd.,” 

3° Floor, Rajalka Park, 29/3 & 32/2, 

Kalena Agrahara, Bannerghatta Road, 

Bangalore-560 076. 

Sl. No: 17 and 18 may be read as SI. No: 18 and 19. 


By Order and in the name of the Governor of Karnataka 
E. Ramakrishnappa 
P.R. 2496 Under Secretary to Government, 
Department of Information Technology, 
Bio Technology and Science & Technology 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಕಾರ್ಯದರ್ಶಿ ಮತ್ತು ಅಪರ ಕಾರ್ಯದರ್ಶಿ ಹುದ್ದೆಗಳ 
ಪದನಾಮ ಬದಲಾಯಿಸುವ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಕಾರ್ಯದರ್ಶಿ, ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಇವರ ಟಿಪ್ಪಣಿ 
ಸಂಖ್ಯೆ.ಎಲ್‌ಡಬ್ಲ್ಯೂ/ಎಲ್‌ಎಸ್‌(ಎ)/5244/2009. 

ಪ್ರಸ್ತಾವನೆ: 

ಮೇಲೆ ಓದಲಾದ ಟಿಪ್ಪಣಿಯಲ್ಲಿ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಕಾರ್ಯದರ್ಶಿಯವರು ಹಾಲಿ ಕಾನೂನು 
ಇಲಾಖೆಯು ಪ್ರಮುಖವಾದ ವಿಷಯಗಳ ನಿರ್ವಹಣೆ ಮಾಡುತ್ತಿದ್ದು, ವಿವಿಧ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳೊಂದಿಗೆ ಮತ್ತು ಇಲಾಖಾ 
ಮುಖ್ಯಸ್ಥರೊಂದಿಗೆ ವ್ಯವಹರಿಸಬೇಕಾಗುತ್ತದೆ. ಹೀಗಾಗಿ ಇಲಾಖೆಗೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯ ಅಗತ್ಯವಿದ್ದು ಇದರಿಂದ ಉನ್ನತ ಮಟ್ಟದ 
ಸಂಪರ್ಕಕ್ಕೆ ಅನುಕೂಲವಾಗುವುದಲ್ಲದೇ ದೈನಂದಿನ ಕಾರ್ಯನಿರ್ವಹಣೆಯು ಸುಗಮ ಹಾಗೂ ಸೌಹಾರ್ದಯುತವಾಗಿರುತ್ತದೆ. ಆದ್ದರಿ೦ದ ಪ್ರಸ್ತುತ 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯಲ್ಲಿರುವ ಕಾರ್ಯದರ್ಶಿ ಹುದ್ದೆಯನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನಾಗಿ ಹಾಗೂ ಅಪರ 
ಕಾರ್ಯದರ್ಶಿ ಹುದ್ದೆಯನ್ನು ಕಾರ್ಯದರ್ಶಿಯನ್ನಾಗಿ ಮೇಲ್ದರ್ಜೆಗೇರಿಸುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 465 ಸಅಸೇ 2009 ಬೆ೦ಗಳೂರು, ದಿನಾಂಕ : 01.10.2011 

ಮೇಲ್ಕಂಡ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗಳು (ನೇಮಕಾತಿ) ನಿಯಮ 1992ರ 

ಷೆಡ್ಕುಲ್‌-5ಕ್ಕೆ ತಿದ್ದುಪಡಿಯನ್ನು ಕಾಯ್ದಿರಿಸಿ ಪ್ರಸ್ತುತ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯಲ್ಲಿರುವ ಕಾರ್ಯದರ್ಶಿ ಹುದ್ದೆಯನ್ನು 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೬೫ 





ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನಾಗಿ ಹಾಗೂ ಅಪರ ಕಾರ್ಯದರ್ಶಿ ಹುದ್ದೆಯನ್ನು ಕಾರ್ಯದರ್ಶಿ ಹುದ್ದೆಯನ್ನಾಗಿ ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ಮೇಲ್ದರ್ಜೆಗೇರಿಸಲಾಗಿದೆ. 
1. ಹಾಲಿ ಇರುವ ಕಾರ್ಯದರ್ಶಿ ಮತ್ತು ಅಪರ ಕಾರ್ಯದರ್ಶಿ ಹುದ್ದೆಗಳಿಗೆ ಲಭ್ಯವಿರುವ ಸಿಬ್ಬಂದಿ ಬಲವನ್ನು ಹೆಚ್ಚಿಸಲಾಗುವುದಿಲ್ಲ. 
2. ಹಾಲಿ ಕಾರ್ಯದರ್ಶಿ ಮತ್ತು ಅಪರ ಕಾರ್ಯದರ್ಶಿ ವೃಂದಗಳ ವೇತನ ಶ್ರೇಣಿಯಲ್ಲಿಯೇ ಮೇಲ್ದರ್ಜೆಗೇರಿಸಲಾದ ಹುದ್ದೆಗಳಲ್ಲಿ 
ಮುಂದುವರೆಯತಕ್ಕದ್ದು ಹಾಗೂ ಮೇಲ್ದರ್ಜೆಗೇರಿಸಲಾದ ಹುದ್ದೆ/ವೃಂದಗಳ ವೇತನ ಶ್ರೇಣಿ ನೀಡಲಾಗುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಆರ್‌. ವಿಜಯಾನಂದ ಶರ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಘಾ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಸಚಿವಾಲಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ತಾಂತ್ರಿಕ ಅಧಿಕಾರಿ 
ಹುದ್ದೆಯನ್ನು ಸೃಜಿಸುವ ಬಗ್ಗೆ. 
ಓದಲಾಗಿದೆ : ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಡತ ಸಂಖ್ಯೆ ಆಕುಕ 365 ಹೆಚ್‌ಎಸ್‌ಹೆಚ್‌ 2011. 
ಪ್ರಸ್ತಾವನೆ: 


ಮೇಲೆ ಓದಲಾದ ಕಡತದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಸಾರ್ವಜನಿಕರಿಗೆ ಆರೋಗ್ಯ ಸೇವೆಯನ್ನು ಒದಗಿಸುವ ಮಹತ್ತರ 
ಜವಾಬ್ದಾರಿಯನ್ನು ಹೊಂದಿದ್ದು ಅತ್ಯಂತ ದೊಡ್ಡ ಇಲಾಖೆಯಾಗಿದ್ದು, ಆರೋಗ್ಯ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಇಲಾಖೆಯು ಅನೇಕ ರಾಷ್ಟ್ರೀಯ ಮತ್ತು 
ರಾಜ್ಯದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದ್ದು, ಸಚಿವಾಲಯದ ಹಂತದಲ್ಲಿ ತಾಂತ್ರಿಕ ವಿಷಯಗಳನ್ನು ನಿರ್ವಹಿಸಲು ವೇತನ ಶ್ರೇಣಿ ರೂ. 
15200-25650ರ ಒಂದು ತಾಂತ್ರಿಕ ಅಧಿಕಾರಿ ಹುದ್ದೆಯನ್ನು ಸೃಜಿಸುವುದು ಅವಶ್ಯಕವಾಗಿರುತ್ತದೆಯೆಂದು ತಿಳಿಸಲಾಗಿದೆ. ಈ ರೀತಿ ಸೃಜನೆಗೊಂಡ 
ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುವ ತಾಂತ್ರಿಕ ಅಧಿಕಾರಿಯು ತಾಂತ್ರಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲಾಖಾ ಮುಖ್ಯಸ್ಥರು ಮತ್ತು ಸಚಿವಾಲಯದ 
ನಡುವೆ ಸಂಪರ್ಕ ಕೊಂಡಿಯಾಗಿ ಕಾರ್ಯ ನಿರ್ವಹಿಸುತ್ತಾರೆ. ಆದ್ದರಿಂದ ಸಚಿವಾಲಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಒಂದು 
ತಾಂತ್ರಿಕ ಅಧಿಕಾರಿ ಹುದ್ದೆಯನ್ನು ಸೃಜಿಸಿ ನುರಿತ ವೈದ್ಯಾಧಿಕಾರಿಯಿಂದ ನಿಯೋಜನೆ ಮೇಲೆ ಭರ್ತಿ ಮಾಡಿಕೊಳ್ಳಲು ಪ್ರಸ್ತಾಪಿಸಲಾಗಿದೆ. ಪ್ರಸ್ತಾವನೆಯನ್ನು 
ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 492 ಸಅಸೇ 2011 ಬೆಂಗಳೂರು, ದಿನಾಂಕ 1ನೇ ಅಕ್ಟೋಬರ್‌ 2011. 

ಸಚಿವಾಲಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನಿರ್ವಹಿಸುತ್ತಿರುವ ತಾಂತ್ರಿಕ ವಿಷಯಗಳಲ್ಲಿ ನೆರವು ನೀಡಲು 
ಅನುಕೂಲವಾಗುವಂತೆ ಸಚಿವಾಲಯದ ನೇಮಕಾತಿ ನಿಯಮಗಳು 1992ಕ್ಕೆ ಅಳವಡಿಸಿಕೊಳ್ಳುವುದನ್ನು ಬಾಕಿಯಿರಿಸಿ ವೇತನ ಶ್ರೇಣಿ ರೂ, 15200- 
25650ರ ಒಂದು ತಾಂತ್ರಿಕ ಅಧಿಕಾರಿ ಹುದ್ದೆಯನ್ನು ಈ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸೃಜಿಸಲಾಗಿದೆ. ಈ 
ಹುದ್ದೆಯನ್ನು ನುರಿತ ವೈದ್ಯಾಧಿಕಾರಿ ವೃಂದದಿ೦ದ ನಿಯೋಜನೆ ಆಧಾರದ ಮೇಲೆ ಭರ್ತಿ ಮಾಡಲು ಮತ್ತು ಈ ಹುದ್ದೆಗೆ ಯಾವುದೇ ಪೂರಕ ಸಿಬ್ಬಂದಿಯ 
ಸೌಲಭ್ಯವಿರುವುದಿಲ್ಲವೆಂಬ ಷರತ್ತಿಗೊಳಪಟ್ಟಿರುತ್ತದೆ. 

2) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 1185: ವೆಚ್ಚ-5: 2011, ದಿನಾಂಕ 26-9-2011ರಲ್ಲಿ ನೀಡಿರುವ 
ಸಹಮತಿಯಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌ ವಿಜಯಾನಂದ ಶರ್ಮ 
ಪಿ.ಆರ್‌.ನಂ. 2498 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿ.ಆ.ಸು.ಇಲಾಖೆ (ಸೇವೆಗಳು-3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ : ಸರ್ಕಾರದ ಅಧೀನ ಕಾರ್ಯದರ್ಶಿ (ಗಣಕ ಕೋಶ), ಆರ್ಥಿಕ ಇಲಾಖೆ ಈ ಹುದ್ದೆಗೆ 
ಹೊಂದಿಕೊಂಡಂತೆ ಒಂದು ಶೀಘ್ರಲಿಪಿಗಾರರ ಹುದ್ದೆಯನ್ನು ಸೃಜಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 656 ಸಅಸೇ 2009; ದಿನಾಂಕ: 15/03/2011. 


2. ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ:ಆಇ 39 ಜಿಐಇ 2011, 
ದಿನಾಂಕ:18/06/2011. 
ಪ್ರಸ್ತಾವನೆ: 
ಮೇಲೆ ಓದಲಾದ (0ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಆರ್ಥಿಕ ಇಲಾಖೆಯಲ್ಲಿನ ಸರ್ಕಾರದ ಅಧೀನ 
ಕಾರ್ಯದರ್ಶಿ (ಗಣಕ ಕೋಶ) ಹುದ್ದೆಯನ್ನು ಖಾಯಂಗೊಳಿಸಿದೆ. ಮೇಲೆ ಓದಲಾದ (2)ರಲ್ಲಿ ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿಯಲ್ಲಿ ಆರ್ಥಿಕ 
ಇಲಾಖೆಯಲ್ಲಿರುವ ಎರಡು ಪ್ರಮುಖ ಶಾಖೆಗಳಾದ ವಿತ್ತೀಯ ಸುಧಾರಣಾ ಕೋಶ & ಗಣಕ ಕೋಶ ಇವು ಮೇಲಿನ ಅಧೀನ ಕಾರ್ಯದರ್ಶಿಯ 
ಹುದ್ದೆಯಡಿ ಬರುತ್ತವೆ. ಆದ್ದರಿಂದ ಸಚಿವಾಲಯದ ಇತರೆ ಅಧೀನ ಕಾರ್ಯದರ್ಶಿ ಹುದ್ದೆಗಳಿಗೆ ಹೊಂದಿಕೊಂಡಂತೆ ಶೀಘ್ರಲಿಪಿಗಾರರ ಹುದ್ದೆ ಇರುವಂತೆ, 


೩೫೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಆರ್ಥಿಕ ಇಲಾಖೆಯ ಅಧೀನ ಕಾರ್ಯದರ್ಶಿ (ಗಣಕ ಕೋಶ) ಹುದ್ದೆಗೆ ಹೊಂದಿಕೊಂಡಂತೆ ಒಂದು ಶೀಘ್ರಲಿಪಿಗಾರರ ಹುದ್ದೆಯನ್ನು ಸೃಜಿಸುವಂತೆ 


ಕೋರಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 102 ಆಶೀಸೇ 2011; ಬೆ೦ಗಳೂರು, ದಿನಾಂಕ 29/09/2011. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಆರ್ಥಿಕ ಇಲಾಖೆಯಲ್ಲಿನ ಸರ್ಕಾರದ ಅಧೀನ ಕಾರ್ಯದರ್ಶಿ (ಗಣಕ ಕೋಶ) ಹುದ್ದೆಯ ಆಪ್ತ ಶಾಖೆಗೆ 
ಒಂದು ಶೀಘ್ರಲಿಪಿಗಾರರ ಹುದ್ದೆಯನ್ನು ಸೃಜಿಸಲಾಗಿದೆ. 
2) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 741: ವೆಚ್ಚ-12/2011; ದಿನಾಂಕ 7-9-2011ರಲ್ಲಿ ನೀಡಿರುವ 
ಸಹಮತಿಯನ್ಹಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೋಸ್‌ ಗ್ನೇವಿಯರ್‌ 
ಪಿ.ಆರ್‌.ನಂ. 2499 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಆಸುಇ(ಆಡಳಿತ-2) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 


ವಿಷಯ : ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಶಿವಮೊಗ್ಗ ವೃತ್ತಕ್ಕೆ 
ಸಂಬಂಧಿಸಿದ ಶಿವಮೊಗ್ಗ ಜಿಲ್ಲೆ, ಸೊರಬ ತಾಲ್ಲೂಕಿನ 5 ರಸ್ತೆಗಳನ್ನು ಮೇಲ್ದರ್ಜೆಗೇರಿಸುವ ಬಗ್ಗೆ. 
ಓದಲಾಗಿದೆ ಕ 1. ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 


ಇಲಾಖೆ, ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 25.06.2011ರಂದು ನಡೆದ ರಾಜ್ಯದಲ್ಲಿನ ರಸ್ತೆಗಳನ್ನು 
ಮೇಲ್ದರ್ಜೆಗೇರಿಸುವ / ಕೆಳದರ್ಜೆಗಿಳಿಸುವ ಪ್ರಸ್ತಾವನೆಗಳನ್ನು ಪರಿಗಣಿಸಲು ರಚಿಸಲಾಗಿರುವ 
ಸಮಿತಿಯ ಸಭೆ ದಿನಾಂಕ: 25.06.2011. 
ಪ್ರಸ್ತಾವನೆ: 
ಮೇಲೆ ಓದಲಾದ ಸಮಿತಿಯ ನಡವಳಿಯಲ್ಲಿ ಅಧೀಕ್ಷಕ ಇಂಜಿನಿಯರ್‌, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಇಲಾಖೆ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ, ಇವರು ಸಲ್ಲಿಸಿದ್ದ ಶಿವಮೊಗ್ಗ ಜಿಲ್ಲೆ, ಸೊರಬ ತಾಲ್ಲೂಕಿನ ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆಗಳಲ್ಲಿ ಈ ಕೆಳಕಂಡ 5 
ಗ್ರಾಮೀಣ ರಸ್ತೆಗಳನ್ನು ಮೇಲ್ದರ್ಜೆಗೇರಿಸಲು ಸಮಿತಿಯು ತೀರ್ಮಾನಿಸಲಾಯಿತು. 
































ಕ 

fe ರಸ್ತೆಯ ಹೆಸರು ಉದ್ದ ಕಿ.ಮೀ.ಗಳಲ್ಲಿ 

ಸುಂ. ದಂ ೦ಎ ೧೨ 

i ಸೊರಬ ತಾಲ್ಲೂಕು ಯಲವಾಳದ ಊರೊಳಗಿನ 36 
ಪ್ಲಾಟ್‌ ರಸ್ತೆ | 
ಸೊರಬ ತಾಲ್ಲೂಕು ಕುಣಿತೆಪ ಊರೊಳಗಿನ ರಸ್ತೆ 1.40 
ಸೊರಬ ತಾಲ್ಲೂಕು ವ್ರತಿಕೊಪ ಊರೊಳಗಿನ ರಸ್ತೆ 1.00 
ಸೊರಬ ತಾಲ್ಲೂಕು ಹಳ್ಳದ ಬೆಣ್ಣಿಗೆರೆಯಿಂದ 

4 ke ks ಣಿ 1.30 
ಕಚವಿವರೆಗಿನ ರಸ್ತೆ 

ಸ ಸೊರಬ ತಾಲ್ಲೂಕು ಸೊರಬ ಉದ್ರಿ ತೊಗರ್ಸಿ ಪಿಸ 
ರಸೆಯಿಂದ ಗುಡೆಕೊಪ ಸೇರುವ ರಸ್ತೆ - 





ಸರ್ಕಾರವು ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂ: ಲೋಇ 399 ಸಿಆರ್‌ಎಂ 2011, ಬೆ೦ಗಳೂರು, ದಿನಾಂಕ 10-10-2011. 
ಶಿವಮೊಗ್ಗ ವೃತ್ತಕ್ಕೆ ಸಂಬಂಧಿಸಿದ ಶಿವಮೊಗ್ಗ ಜಿಲ್ಲೆ, ಸೊರಬ ತಾಲ್ಲೂಕಿನ ಈ ಕೆಳಕಂಡ 5 ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ 
ಮೇಲ್ದರ್ಜೆಗೇರಿಸಿ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಗೆ ತೆಗೆದುಕೊಳ್ಳಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 




















ಉದ್ದ 

ಕ್ರ.ಸಂ. ರಸ್ತೆಯ ಹೆಸರು ಕಿಮೀ.ಗಳಲ್ಲಿ 
1 ಸೊರಬ ತಾಲ್ಲೂಕು ಯಲವಾಳದ ಊರೊಳಗಿನ ಪ್ರಾಟ್‌ ರಸ್ತೆ 1.30 
2 ಸೊರಬ ತಾಲ್ಲೂಕು ಕುಣಿತೆಪ ಊರೊಳಗಿನ ರಸ್ತೆ 1.40 
3 ಸೊರಬ ತಾಲ್ಲೂಕು ವೃತ್ತಿಕೊಪ್ಪ ಊರೊಳಗಿನ ರಸ್ತೆ 1.00 
4 ಸೊರಬ ತಾಲ್ಲೂಕು ಹಳದ ಬೆಣ್ಣಿಗೆರೆಯಿಂದ ಕಚವಿವರೆಗಿನ ರಸ್ತೆ 1.30 
ಸ ಸೊರಬ ತಾಲ್ಲೂಕು ಸೊರಬ ಉದ್ರಿ ತೊಗರ್ಸಿ ರಸ್ತೆಯಿಂದ ಗುಡ್ಡೆಕೊಪ್ಪ ಸ 

ಸೇರುವ ರಸ್ತೆ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಆರ್‌. ರೇವಣ್ಣ 
ಪಿ.ಆರ್‌.ನಂ. 2500 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಇಲಾಖೆ (ಸಂಪರ್ಕ-1) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೬೭ 





ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಸುತ್ತೋಲೆ 
ಸಂಖ್ಯೆ: ವಿಯಇ 167 ವಿತ್ರಮ 2011, ಬೆ೦ಗಳೂರು, ದಿನಾಂಕ: 26/09/2011 
ವಿಷಯ : ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ವ್ಯಾಪ್ತಿಯ ಅಂಗಸಂಸ್ಥೆಗಳಲ್ಲಿ 
ಪ್ಲಾಸ್ಟಿಕ್‌ ಬಳಕೆ ನಿಷೇಧ ಕುರಿತು. 
ಪ್ಲಾಸ್ಟಿಕ್‌ ವಸ್ತುಗಳಾದ ಪ್ಲಾಸ್ಟಿಕ್‌ ಕೈಚೀಲ, ತಟ್ಟೆ, ಲೋಟ, ಚಮಚ, ಇತ್ಯಾದಿಗಳ ಬಳಕೆಯು ಹೆಚ್ಚಾಗುತ್ತಿದ್ದು, ಈ ಪ್ಲಾಸ್ಟಿಕ್‌ ವಸ್ತುಗಳು ಜೈವಿಕ 
ನಾಶ ಹೊಂದುವುದಿಲ್ಲ. ಸಂಗ್ರಹವಾದ ಪ್ಲಾಸ್ಟಿಕ್‌ಗಳ ನಿರ್ವಹಣೆ ಗಂಭೀರ ಸಮಸ್ಯೆಯನ್ನುಂಟು ಮಾಡುತ್ತಿದೆ. ಅಜಾಗರೂಕತೆಯಿಂದ ಎಸೆದ ಪ್ಲಾಸ್ಟಿಕ್‌ 
ವಸ್ತುಗಳು ಚರಂಡಿಯಲ್ಲಿ ಸೇರಿ ನೀರಿನ ಸರಾಗಚಲನೆಗೆ ತಡೆಯುಂಟಾಗುತ್ತಿದೆ. ಪ್ಲಾಸ್ಟಿಕ್‌ ಬಳಕೆ ಮತ್ತು ವಿಲೇವಾರಿ ನಿಷೇಧಿಸುವ ಬಗ್ಗೆ ಅರಣ್ಯ ಪರಿಸರ, 
ಜಿವಿಶಾಸ್ತ್ರ ಇಲಾಖೆಯಿಂದ ಅನೇಕ ಸರ್ಕಾರಿ ಆದೇಶಗಳನ್ನು ಹೊರಡಿಸಲಾಗಿದೆ. ಅದರಂತೆ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆಯ ಅಂಗ ಸಂಸ್ಥೆಗಳು ಸಭೆ ಸಮಾರಂಭ ಹಾಗೂ ಕಚೇರಿಗಳ ಅವರಣದಲ್ಲಿ ಪ್ಲಾಸ್ಟಿಕ್‌ ಉತ್ಪಾದನೆಗಳ ಬಳಕೆ, ಮಾರಾಟ ಮತ್ತು 
ವಿಲೇವಾರಿಯನ್ನು ನಿಷೇಧಿಸಲು ಕ್ರಮಕ್ಕೆಗೊಳ್ಳಬೇಕೆಂದು ತಿಳಿಸಲಾಗಿದೆ. ಹಾಗೂ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಪ್ಲಾಸ್ಟಿಕ್‌ನಿಂದ ಪರಿಸರದ ಮೇಲೆ 
ಉಂಟಾಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ಜೈವಿಕವಾಗಿ ಅಳಿಯುವ ಸಾಂಪ್ರದಾಯಿಕ ಸಾಮಗ್ರಿಗಳನ್ನು ಮಾತ್ರ ಕಡ್ಡಾಯವಾಗಿ ಬಳಸುವುದನ್ನು 
ಖಾತ್ರಿಪಡಿಸಿಕೊಳ್ಳಬೇಕೆಂದು ಹಾಗೂ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್‌ ಬಳಸಬಾರದೆಂದು ಸೂಚಿಸಲಾಗಿದೆ. 
ಪ್ರಕಾಶ್‌ರಾವ್‌ ಕೇಸರಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ. ಆರ್‌. 2501 ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ವಸತಿ ಸಚಿವಾಲಯ 
ವಿಷಯ : ಕರ್ನಾಟಕ ಗೃಹ ಮಂಡಳಿಯು ಮೆ: ಬೆಂಗಳೂರು ಮೆಟ್ರೋ ಸಿಟ-ಡೆವಲಪರ್ಸ್‌ ಪ್ರೈ. ಲಿಮಿಟೆಡ್‌, ಬೆಂಗಳೂರು 
ಇವರೊಡನೆ ಜಂಟಿ ಸಹಭಾಗಿತ್ವದಲ್ಲಿ ವಸತಿ ಯೋಜನೆ ಹಮ್ಮಿಕೊಳ್ಳಲು ಅನುಮೋದನೆ ನೀಡುವ ಬಗ್ಗೆ 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ವಇ 124 ಕಗೃಮಂ 2001, ದಿನಾಂಕ: 03-09-2002 ಮತ್ತು ಸೇರ್ಪಡೆ 
ಆದೇಶ ಸಂಖ್ಯೆ ವಇ 246 ಕಗೃಮಂ 2002, ದಿನಾ೦ಕ: 10-06-2003. 
2. ಸರ್ಕಾರದ ಆದೇಶ ಸಂಖ್ಯೆ: ವಇ 233 ಕಗೃಮಂ 2008, ದಿನಾಂಕ: 20-05-2011. 
3. ಕರ್ನಾಟಕ ಗೃಹ ಮಂಡಳಿ ಆಯುಕ್ತರ ಕಛೇರಿಯ ಪತ್ರ ಸಂಖ್ಯೆ: ಕೆಹೆಚ್‌ಬಿ/ಜೆಡಿಟಿಪಿ/ಜೆವಿ/ಬಿಎಂಸಿಡಿಪಿಎಲ್‌- 
ಕೊಳತ್ತೂರು/130 2007-08, ದಿನಾಂಕ: 11-12-2008 ಮ್ತ 05/11-07-2011. 
4. ಸರ್ಕಾರದ ಆದೇಶ ಸಂಖ್ಯೆ: ವಇ 233 ಕಗೃಮಂ 2008, ದಿನಾಂಕ: 25-07-2011. 
5. ಕರ್ನಾಟಕ ಗೃಹ ಮಂಡಳಿ ಆಯುಕ್ತರ ಕಛೇರಿಯ ಪತ್ರ ಸಂಖ್ಯೆ: ಕೆಹೆಚ್‌ಬಿ/ಜೆಡಿಟಿಪಿ/ಕೊಳತ್ತೂರು/130/189- 
2007-08, ದಿನಾಂಕ: 06/07-09-2011. 
ಪ್ರಸ್ತಾವನೆ : 
ಕನಾಟಕ ಗೃಹ ಮಂಡಳಿಯು ಖಾಸಗಿಯವರ ಜಮೀನಿನಲ್ಲಿ ವಸತಿ ಯೋಜನೆಗಳನ್ನು ಕೈಗೊಳ್ಳಲು ಮೇಲೆ ಓದಲಾದ ಕ್ರಮಾಂಕ (1)ರ 
ಆದೇಶ ಮತ್ತು ಸೇರ್ಪಡೆ ಆದೇಶಗಳಲ್ಲಿ ಆಡಳಿತಾತ್ಮಕ ಮಂಜೂರಾತಿ ನೀಡಲಾಗಿದೆ. ಅದರಂತೆ, ಖಾಸಗಿಯವರೊಂದಿಗೆ ಜಂಟಿಯಾಗಿ ಕೈಗೊಳ್ಳುವ ವಸತಿ 
ಯೋಜನೆಗಳನ್ನು ಪ್ರಾರಂಭಿಸಲು ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲು ನಿಗದಿತ ನಮೂನೆಯಲ್ಲಿ ಒಡಂಬಡಿಕೆ ಪತ್ರದ ಮಾದರಿಗೆ, ಓದಲಾದ 
ಕ್ರಮಾಂಕ (2)ರ ಸರ್ಕಾರಿ ಆದೇಶದಲ್ಲಿ ಅನುಮೋದನೆ ನೀಡಲಾಗಿದೆ. 
ಕರ್ನಾಟಕ ಗೃಹ ಮಂಡಳಿಯು ಮೇಲೆ ಕ್ರಮಾಂಕ (3)ರಲ್ಲಿ ಓದಲಾದ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸುತ್ತಾ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ಹೊಸಕೋಟೆ ತಾಲ್ಲೂಕು, ಕೊಳತ್ತೂರು ಗ್ರಾಮದಲ್ಲಿ 77.16 ಎಕರೆ ಪ್ರದೇಶದಲ್ಲಿ, ಮೆ: ಬೆ೦ಗಳೂರು ಮೆಟ್ರೋ ಸಿಟಿ ಡೆವಲಪರ್ಸ್‌ ಪ್ರೈ. ಲಿಮಿಟೆಡ್‌ 
ಬೆಂಗಳೂರು ಇವರೊಂದಿಗೆ ಸಹಭಾಗಿತ್ವದಲ್ಲಿ ವಸತಿ ಯೋಜನೆಯನ್ನು ಕೈಗೊಳ್ಳಲು ಹಾಗೂ ಅವರೊಂದಿಗೆ ಯೋಜನೆಯ ಕುರಿತು ಒಡಂಬಡಿಕೆ 
ಮಾಡಿಕೊಳ್ಳಲು ಅನುಮೋದನೆ ಕೋರಿದ್ದರ ಹಿನ್ನೆಲೆಯಲ್ಲಿ, ಪ್ರಸ್ತಾವನೆಯನ್ನು ಪರಿಶೀಲಿಸಿ ನಂತರ, ಮೇಲೆ ಓದಲಾದ ಕ್ರಮಾಂಕ (4)ರ ದಿನಾಂಕ: 25- 
07-2011ರ ಪತ್ರದಲ್ಲಿ ಸದರಿ ವಸತಿ ಯೋಜನೆಯನ್ನು ಕೈಗೊಳ್ಳುವ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಲು ಸರ್ಕಾರದ ಅನುಮೋದನೆ ನೀಡಲಾಗಿರುತ್ತದೆ. 
ಮೇಲೆ ಓದಲಾದ ಕ್ರಮಾಂಕ (5)ರ ಪತ್ರದಲ್ಲಿ ಕರ್ನಾಟಕ ಗೃಹ ಮಂಡಳಿಯ ಆಯುಕ್ತರು ಪ್ರಸ್ತಾಪಿಸುತ್ತಾ, ಮೇಲೆ ತಿಳಿಸಿರುವ ಸರ್ಕಾರದ 
ಅನುಮೋದನೆಯನ್ನು ಸರ್ಕಾರಿ ಆದೇಶದ ರೂಪದಲ್ಲಿ ನೀಡುವಂತೆ ಮತ್ತು ಆ ಬಗ್ಗೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸುವಂತೆ ಕೋರಿರುತ್ತಾರೆ. 
ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ನಂತರ ಈ ಕೆಳಕಂಡಂತೆ ಆದೇಶಿಸಲು 
ನಿರ್ಣಯಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ವಳ 233 ಕಗ್ಳಮಂ 2008 ಬೆಂಗಳೂರು, ದಿನಾಂಕ : 22-09-2011. 
ಮೇಲಿನ ಪ್ರಸ್ತಾವನೆಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಗೃಹ ಮಂಡಳಿಯು ಮೆ: ಬೆಂಗಳೂರು ಮೆಟ್ರೋ ಸಿಟಿ ಡೆವಲಪರ್ಟ್‌, ಬೆಂಗಳೂರು ಇವರ 
ಸಹಭಾಗಿತ್ವದಲ್ಲಿ ಬೆ೦ಗಳೂರು ಗ್ರಾಮಾ೦ತರ ಜಿಲ್ಲೆ, ಹೊಸಕೋಟೆ ತಾಲ್ಲೂಕು, ಕೊಳತ್ತೂರು ಗ್ರಾಮದಲ್ಲಿ ಸರ್ವೆ ನಂ. 121, 122, 124, 126, 226, 225, 
224, 123, 199, 117, 121/2, 205, 23], 248, 249, 250 ಮತ್ತು 251 ರಲ್ಲಿ ಒಟ್ಟು 77.16 ಎಕರೆ ಪ್ರದೇಶದಲ್ಲಿ ಸಹಭಾಗಿತ್ವ ವಸತಿ 
ಯೋಜನೆಯನ್ನು ಕೈಗೊಳ್ಳುವ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಲು ಅನುಮೋದನೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಪಾರ್ವತಿ 


ಪಿ.ಆರ್‌. 2502 ಪೀಠಾಧಿಕಾರಿ-3, ವಸತಿ ಇಲಾಖೆ 


೩೫೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ವಸತಿ ಸಚಿವಾಲಯ 
ವಿಷಯ : ಕರ್ನಾಟಕ ಗೃಹ ಮಂಡಳಿಯು ಮೆ: ಗೋಲ್ಡನ್‌ ಗೇಟ್‌ ಪ್ರಾಪರ್ಟೀಸ್‌ ಲಿಮಿಟೆಡ್‌, ಬೆಂಗಳೂರು ಇವರೊಡನೆ ಜಂಟಿ 
ಸಹಭಾಗಿತ್ವದಲ್ಲಿ ವಸತಿ ಯೋಜನೆ ಹಮ್ಮಿಕೊಳ್ಳಲು ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ ವಇ 124 ಕಗೃಮಂ 2001, ದಿನಾಂಕ 03-09-2002 ಮತ್ತು ಸೇರ್ಪಡೆ ಆದೇಶ 
ಸಂಖ್ಯೆ ವಇ 246 ಕಗೃಮಂ 2002, ದಿನಾಂಕ: 10-06-2003. 
2. ಸರ್ಕಾರಿ ಆದೇಶ ಸಂಖ್ಯೆ: ವಇ 233 ಕಗೃಮಂ 2008, ದಿನಾಂಕ: 20-05-2011. 
3. ಕರ್ನಾಟಕ ಗೃಹ ಮಂಡಳಿ ಆಯುಕ್ತರ ಕಛೇರಿಯ ಪತ್ರ ಸಂಖ್ಯೆ: ಕೆಹೆಚ್‌ಬಿ/ಜೆಡಿಟಿಪಿ/ಜಿವಿ/09/2006-07, 
ದಿನಾಂಕ: 27-09-2007 ಮತ್ತು 31-07-2009. 
4. ಸರ್ಕಾರಿ ಪತ್ರ ಸಂಖ್ಯೆ: ವಇ 329 ಕಗೃಮಂ 2007, ದಿನಾಂಕ: 25-07-2011. 
5. ಕರ್ನಾಟಕ ಗೃಹ ಮಂಡಳಿ ಆಯುಕ್ತರ ಕಛೇರಿಯ ಪತ್ರ ಸಂಖ್ಯೆ: ಕೆಹೆಚ್‌ಬಿ/ ಜೆಡಿಟಿಪಿ/ ಕೊಳತ್ತೂರು/ 
130/189/2007-08, ದಿನಾ೦ಕ: 06/07-09-2011. 
ಪ್ರಸ್ತಾವನೆ : 
ಕರ್ನಾಟಕ ಗೃಹ ಮಂಡಳಿಯು ಖಾಸಗಿಯವರ ಜಮೀನಿನಲ್ಲಿ ವಸತಿ ಯೋಜನೆಗಳನ್ನು ಕೈಗೊಳ್ಳಲು ಮೇಲೆ ಓದಲಾದ ಕ್ರಮಾಂಕ (1ರ 
ಆದೇಶ ಮತ್ತು ಸೇರ್ಪಡೆ ಆದೇಶಗಳಲ್ಲಿ ಆಡಳಿತಾತ್ಮಕ ಮಂಜೂರಾತಿ ನೀಡಲಾಗಿದೆ. ಅದರಂತೆ, ಖಾಸಗಿಯವರೊಂದಿಗೆ ಜಂಟಿಯಾಗಿ ಕೈಗೊಳ್ಳವ ವಸತಿ 
ಯೋಜನೆಗಳನ್ನು ಪ್ರಾರಂಭಿಸಲು ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲು ನಿಗದಿತ ನಮೂನೆ ಯಲ್ಲಿ ಒಡಂಬಡಿಕೆ ಪತ್ರದ ಮಾದರಿಗೆ, ಓದಲಾದ 
ಕ್ರಮಾಂಕ (2)ರ ಸರ್ಕಾರಿ ಆದೇಶದಲ್ಲಿ ಅನುಮೋದನೆ ನೀಡಲಾಗಿದೆ. 
ಕರ್ನಾಟಕ ಗೃಹ ಮಂಡಳಿಯು ಮೇಲೆ ಓದಲಾದ ಕ್ರಮಾಂಕ (3)ರ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸುತ್ತಾ ಮೆ: ಗೋಲ್ಡನ್‌ ಗೇಟ್‌ ಪ್ರಾಪರ್ಟೀಸ್‌ 
ಲಿಮಿಟೆಡ್‌, ಬೆಂಗಳೂರು ಇವರೊಡನೆ ಜಂಟಿ ಸಹಭಾಗಿತ್ವದಲ್ಲಿ ಆನೇಕಲ್‌ ತಾಲ್ಲೂಕು, ಸರ್ಜಾಪುರ ಹೋಬಳಿ, ಸೋಮಪುರ ಮತ್ತು ಇತರೆ 
ಗ್ರಾಮಗಳಲ್ಲಿ ಒಟ್ಟು 100 ಎಕರೆ ಜಮೀನಿನಲ್ಲಿ ಸಹಭಾಗಿತ್ವದಲ್ಲಿ ವಸತಿ ಯೋಜನೆಯನ್ನು ಕೈಗೊಳ್ಳಲು ಹಾಗೂ ಅವರೊಂದಿಗೆ ಯೋಜನೆಯ ಕುರಿತು 
ಒಡಂಬಡಿಕೆ ಮಾಡಿಕೊಳ್ಳಲು, ಅನುಮೋದನೆ ಕೋರಿದ್ದರ ಹಿನ್ನೆಲೆಯಲ್ಲಿ, ಪ್ರಸ್ತಾವನೆಯನ್ನು ಪರಿಶೀಲಿಸಿ ನಂತರ, ಮೇಲೆ ಓದಲಾದ ಕ್ರಮಾಂಕ (4)ರ 
ದಿನಾಂಕ: 25-07-2011ರ ಪತ್ರದಲ್ಲಿ ಸದರಿ ವಸತಿ ಯೋಜನೆಯನ್ನು ಕೈಗೊಳ್ಳುವ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಲು ಸರ್ಕಾರದ ಅನುಮೋದನೆ 
ನೀಡಲಾಗಿರುತ್ತದೆ. 
ಮೇಲೆ ಓದಲಾದ ಕ್ರಮಾಂಕ (5)ರ ಪತ್ರದಲ್ಲಿ ಕರ್ನಾಟಕ ಗೃಹ ಮಂಡಳಿಯ ಆಯುಕ್ತರು ಪ್ರಸ್ತಾಪಿಸುತ್ತಾ, ಮೇಲೆ ತಿಳಿಸಿರುವ ಸರ್ಕಾರದ 
ಅನುಮೋದನೆಯನ್ನು ಸರ್ಕಾರಿ ಆದೇಶದ ರೂಪದಲ್ಲಿ ನೀಡುವಂತೆ ಮತ್ತು ಆ ಬಗ್ಗೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸುವಂತೆ ಕೋರಿರುತ್ತಾರೆ. 
ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ನಂತರ ಈ ಕೆಳಕಂಡಂತೆ ಆದೇಶಿಸಲು 
ನಿರ್ಣಯಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ವಳ 329 ಕಗೃಮಂ 2007, ಬೆಂಗಳೂರು, ದಿನಾಂಕ : 22-09-2011. 
ಮೇಲಿನ ಪ್ರಸ್ತಾವನೆಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಗೃಹ ಮಂಡಳಿಯು ಮೆ: ಗೋಲ್ಡನ್‌ ಗೇಟ್‌ ಪ್ರಾಪರ್ಟಿಸ್‌ ಲಿಮಿಟೆಡ್‌, ಬೆಂಗಳೂರು 
ಇವರೊಡನೆ ಜಂಟಿ ಸಹಭಾಗಿತ್ವದಲ್ಲಿ ಆನೇಕಲ್‌ ತಾಲ್ಲೂಕು, ಸರ್ಜಾಪುರ ಹೋಬಳಿ, ಸೋಮಪುರ ಮತ್ತು ಇತರೆ ಗ್ರಾಮಗಳಲ್ಲಿ ಒಟ್ಟು 100 ಎಕರೆ 
ಜಮೀನಿನಲ್ಲಿ ಸಹಭಾಗಿತ್ವದಲ್ಲಿ ವಸತಿ ಯೋಜನೆಯನ್ನು ಕೈಗೊಳ್ಳುವ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಲು ಅನುಮೋದನೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಪಾರ್ವತಿ 
ಪಿ.ಆರ್‌. 2503 ಪೀಠಾಧಿಕಾರಿ-3, ವಸತಿ ಇಲಾಖೆ 


ವಸತಿ ಸಚಿವಾಲಯ 


ವಿಷಯ : ಕರ್ನಾಟಕ ಗೃಹ ಮಂಡಳಿಯು ಮೆ: ನಂಜನಗೂಡು ಪ್ರಾಜೆಕ್ಟ್ಸ್‌ ಪ್ರೈ. ಲಿಮಿಟೆಡ್‌ ಬೆ೦ಗಳೂರು ಇವರೊಡನೆ ಜಂಟಿ 
ಸಹಭಾಗಿತ್ವದಲ್ಲಿ ವಸತಿ ಯೋಜನೆ ಹಮ್ಮಿಕೊಳ್ಳಲು ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ ವಇ 124 ಕಗೃಮಂ 2001, ದಿನಾಂಕ 03-09-2002 ಮತ್ತು ಸೇರ್ಪಡೆ ಆದೇಶ 
ಸಂಖ್ಯೆ: ವಇ 246 ಕಗೃಮಂ 2002, ದಿನಾ೦ಕ: 10-06-2003. 
2. ಸರ್ಕಾರಿ ಆದೇಶ ಸಂಖ್ಯೆ ವಇ 233 ಕಗೃಮಂ 2008, ದಿನಾಂಕ: 20-05-2011. 
3. ಕರ್ನಾಟಕ ಗೃಹ ಮಂಡಳಿ ಆಯುಕ್ತರ ಕಛೇರಿಯ ಪತ್ರ ಸಂಖ್ಯೆ: ಕೆಹೆಚ್‌ಬಿ/ಜೆಡಿಟಪಿ/ನಂಜನಗೂಡು/102/2006- 
07, ದಿನಾಂಕ: 20-6-2007 ಮತ್ತು 28-09-2007. 
4. ಸರ್ಕಾರಿ ಪತ್ರ ಸಂಖ್ಯೆ: ವಇ 233 ಕಗೃಮಂ 2007, ದಿನಾಂಕ: 11-08-2011. 
5. ಕರ್ನಾಟಕ ಗೃಹ ಮಂಡಳಿ ಆಯುಕ್ತರ ಕಛೇರಿಯ ಪತ್ರ ಸಂಖ್ಯೆ: ಕೆಹೆಚ್‌ಬಿ/ ಜೆಡಿಟಿಪಿ/ ಕೊಳತ್ತೂರು/ 
130/189/2007-08, ದಿನಾಂಕ: 06/07-09-2011. 
ಪ್ರಸ್ತಾವನೆ : 
ಕರ್ನಾಟಕ ಗೃಹ ಮಂಡಳಿಯು ಖಾಸಗಿಯವರ ಜಮೀನಿನಲ್ಲಿ ವಸತಿ ಯೋಜನೆಗಳನ್ನು ಕೈಗೊಳ್ಳಲು ಮೇಲೆ ಓದಲಾದ ಕ್ರಮಾಂಕ (1ರ 
ಆದೇಶ ಮತ್ತು ಸೇರ್ಪಡೆ ಆದೇಶಗಳಲ್ಲಿ ಆಡಳಿತಾತ್ಮಕ ಮಂಜೂರಾತಿ ನೀಡಲಾಗಿದೆ. ಅದರಂತೆ, ಖಾಸಗಿಯವರೊಂದಿಗೆ ಜಂಟಿಯಾಗ ಕೈಗೊಳ್ಳವ ವಸತಿ 
ಯೋಜನೆಗಳನ್ನು ಪ್ರಾರಂಭಿಸಲು ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ನಿಗದಿತ ನಮೂನೆ ಯಲ್ಲಿ ಒಡಂಬಡಿಕೆ ಪತ್ರದ ಮಾದರಿಗೆ, ಓದಲಾದ 
ಕ್ರಮಾಂಕ (2)ರ ಸರ್ಕಾರಿ ಆದೇಶದಲ್ಲಿ ಅನುಮೋದನೆ ನೀಡಲಾಗಿದೆ. 
ಕರ್ನಾಟಕ ಗೃಹ ಮಂಡಳಿಯ ಆಯುಕ್ತರು. ಮೇಲೆ ಓದಲಾದ ಕ್ರಮಾಂಕ (3)ರ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸುತ್ತಾ ಮೆ: ನಂಜನಗೂಡು 
ಪ್ರಾಜೆಕ್ಟ್ಸ್‌ ಪ್ರೈ. ಲಿಮಿಟೆಡ್‌ ಬೆ೦ಗಳೂರು ಇವರೊಂದಿಗೆ ಮೈಸೂರು ತಾಲ್ಲೂಕು, ಕೋಚನಹಳ್ಳಿ ಮತ್ತು ನಂಜನಗೂಡು ತಾಲ್ಲೂಕು ಅಡಕನಹಳ್ಳಿ ಗ್ರಾಮಗಳ 


ದಂ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೬೯ 





ಒಟ್ಟು 390 ಎಕರೆ ಜಮೀನಿನಲ್ಲಿ ಸಹಭಾಗಿತ್ವದಲ್ಲಿ ವಸತಿ ಯೋಜನೆಯನ್ನು ಕೈಗೊಳ್ಳಲು ಹಾಗೂ ಅವರೊಂದಿಗೆ ಯೋಜನೆಯ ಕುರಿತು ಒಡಂಬಡಿಕೆ 
ಮಾಡಿಕೊಳ್ಳಲು ಅನುಮೋದನೆ ಕೋರಿದ್ದರ ಹಿನ್ನೆಲೆಯಲ್ಲಿ, ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ, ಮೇಲೆ ಓದಲಾದ ಕ್ರಮಾಂಕ (4)ರ ದಿನಾಂಕ: 11- 
08-2011ರ ಪತ್ರದಲ್ಲಿ ಸದರಿ ವಸತಿ ಯೋಜನೆಯನ್ನು ಕೈಗೊಳ್ಳುವ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಲು ಸಕಾರದ ಅನುಮೋದನೆ ನೀಡಲಾಗಿರುತ್ತದೆ. 
ಮೇಲೆ ಓದಲಾದ ಕ್ರಮಾಂಕ (5)ರ ಪತ್ರದಲ್ಲಿ ಕರ್ನಾಟಕ ಗೃಹ ಮಂಡಳಿಯ ಆಯುಕ್ತರು ಪ್ರಸ್ತಾಪಿಸುತ್ತಾ, ಮೇಲೆ ಕ್ರಮಾಂಕ (4)ರಲ್ಲಿ ನೀಡಿರುವ 
ಸರ್ಕಾರದ ಅನುಮೋದನೆಯನ್ನು ಸರ್ಕಾರಿ ಆದೇಶದ ರೂಪದಲ್ಲಿ ನೀಡುವಂತೆ ಮತ್ತು ಆ ಬಗ್ಗೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸುವಂತೆ 
ಕೋರಿರುತ್ತಾರೆ. 
ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ನಂತರ ಈ ಕೆಳಕಂಡಂತೆ ಆದೇಶಿಸಲು 
ನಿರ್ಣಯಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ವಳ 233 ಕಗೃಮಂ 2007, ಬೆಂಗಳೂರು, ದಿನಾಂಕ : 22-09-2011. 
ಮೇಲಿನ ಪ್ರಸ್ತಾವನೆಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಗೃಹ ಮಂಡಳಿಯು ಮೆ: ನಂಜನಗೂಡು ಪ್ರಾಜೆಕ್ಟ್‌, ಬೆ೦ಗಳೂರು ಇವರೊಂದಿಗೆ 
ಮೈಸೂರು ತಾಲ್ಲೂಕು, ಕೋಚನಹಳ್ಳಿ ಮತ್ತು ನಂಜನಗೂಡು ತಾಲ್ಲೂಕು ಅಡಕನಹಳ್ಳಿ ಗ್ರಾಮಗಳ ಒಟ್ಟು 390 ಎಕರೆ ಜಮೀನಿನಲ್ಲಿ ಸಹಭಾಗಿತ್ವದಲ್ಲಿ ವಸತಿ 
ಯೋಜನೆಯನ್ನು ಕೈಗೊಳ್ಳಲವ ಬಗ್ಗೆ ಒಪ್ಪಂದ ಮಾಡಿಕೋಳ್ಳಲು ಅನುಮೋದನೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಪಾರ್ವತಿ 
ಪಿ.ಆರ್‌. 2504 ಪೀಠಾಧಿಕಾರಿ-3, ವಸತಿ ಇಲಾಖೆ 
ವಸತಿ ಸಚಿವಾಲಯ 
ವಿಷಯ : ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್‌ ತಾಲ್ಲೂಕು, ಜಿಗಣಿ ಹೋಬಳಿ, ವಡೆಯರಮಂಚನಹಳ್ಳಿ, ಕೋನಸಂದ್ರ ಮತ್ತು 
ಬೊಮ್ಮಾಂಡಳ್ಳಿ ಗ್ರಾಮಗಳಲ್ಲಿ ಕರ್ನಾಟಕ ಗೃಹ ಮಂ೦ಡಳಿಯುಉ ಮೆ: ವೈಷ್ಣವಿ ಡೆವಲಪರ್ಸ್‌, ಬೆಂಗಳೂರು 
ಇವರೊಂದಿಗೆ ಸಹಭಾಗಿತ್ವ ವಸತಿ ಯೋಜನೆ ಕೈಗೊಳ್ಳಲು ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ರವರ ಕಚೇರಿಯ ಪತ್ರ ಸಂಖ್ಯೆ 
ಕಗೃಮಂ/ಜ೦ನಿ/ನಯೋ(/ಜೆವಿ/ವೈಷವಿ/72/136/2010-11, ದಿನಾಂಕ: 22-07-2011/01-08-2011. 
ಪ್ರಸ್ತಾವನೆ : 
ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ರವರು ಮೇಲೆ ಓದಲಾದ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸುತ್ತಾ, ಮೆ: ವೈಷ್ಣವಿ ಡೆವಲಪರ್ಸ್‌. 
ಬೆಂಗಳೂರು. ಇವರು ದಿನಾಂಕ: 15-07-2010 ರ ಪತ್ರದಲ್ಲಿ ಬೆಂಗಳೂರು ಜಿಲ್ಲೆ, ಆನೇಕಲ್‌ ತಾಲ್ಲೂಕು, ಜಿಗಣಿ ಹೋಬಳಿ, ವಡೆಯರಮಂಚನಹಳ್ಳಿ, 
ಕೋನಸಂದ್ರ ಮತ್ತು ಬೊಮ್ಮಂಡಳ್ಳಿ ಗ್ರಾಮಗಳಲ್ಲಿ ಸುಮಾರು 200 ಎಕರೆ ಜಮೀನಿನಲ್ಲಿ ಸಹಭಾಗಿತ್ವದಲ್ಲಿ ವಸತಿ ಯೋಜನೆಯನ್ನು ಹಮ್ಮಿಕೊಳ್ಳುವ ಬಗ್ಗೆ 
ಆಸಕ್ತಿ ವ್ಯಕ್ತಪಡಿಸಿದ್ದು, ಸದರಿ ಪ್ರಸ್ತಾವನೆಯನ್ನು ದಿನಾ೦ಕ: 19-07-2010ರ ಸಹಭಾಗಿತ್ವದ ಯೋಜನೆಗಳನ್ನು ಪರಿಶೀಲಿಸುವ ಉಪ-ಸಮಿತಿ ಸಭೆಯಲ್ಲಿ 
ಹಾಗೂ ದಿನಾಂಕ : 21-07-2010ರ ಮಂಡಳಿ ಸಭೆಯ ಮುಂದೆ ಮಂಡಿಸಲಾಗಿತ್ತು ಎಂದು ಉಪ-ಸಮಿತಿಯು ನಡವಳಿಯಂತೆ, ಪ್ರಸ್ತಾಪಿತ 
ಜಮೀನುಗಳ ಭೂ-ಉಪಯೋಗದ ಬಗ್ಗೆ ಪರಿಶಿಲಿಸಿ ಕೈಗಾರಿಕಾ ವಲಯದಿಂದ ವಸತಿ ವಲಯಕ್ಕೆ ಭೂ-ಉಪಯೋಗ ಬದಲಾವಣೆ ಸಾಧ್ಯತೆಯಿರುವ 
ಕಾರಣ, ಮಂಡಳಿಗೆ ಯವುದೇ ಆರ್ಥಿಕ ಭಾರವಿಲ್ಲದೆ ಮೆ: ವೈಷ್ಣವಿ ಡೆವಲಪರ್ಸ್‌, ಬೆಂಗಳೂರು. ಇವರೊಂದಿಗೆ ಮಾರ್ಕೆಟಿಂಗ್‌ ಸಹಭಾಗಿತ್ವದ ವಸತಿ 
ಯೋಜನೆಮತ್ತು ನಿಯಮಗಳಡಿಯಲ್ಲಿ ಪರಿಗಣಿಸಲು ತೀರ್ಮಾನಿಸಿರುವುದಾಗಿ ತಿಳಿಸಿದ್ದಾರೆ. ಆದುದರಿಂದ, ಕರ್ನಾಟಕ ಗೃಹ ಮಂಡಳಿಯು ದಿನಾಂಕ: 
21-07-2010ರ ಮಂಡಳಿ ಸಭೆಯಲ್ಲಿ ಕೈಗೊಂಡಿರುವ ನಿರ್ಣಯದಂತೆ ಮೆ: ವೈಷ್ಣವಿ ಡೆವಲಪರ್ಸ್‌ ಬೆಂಗಳೂರು. ಇವರ ಸಹಭಾಗಿತ್ವದಲ್ಲಿ ವಸತಿ 
ಯೋಜನೆಯನ್ನು ಕೈಗೊಳ್ಳವ ಬಗ್ಗೆ ಸದರಿಯವರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಮತ್ತು ಜಮೀನುಗಳನ್ನು ಮಂಡಳಿಗೆ ಹಸ್ತಾಂತರಿಸಿಕೊಳ್ಳಲು 
ಸರ್ಕಾರದ ಅನುಮೋದನೆಯನ್ನು ಮಂಡಳಿಯು ಆಯುಕ್ತರು ಕೋರಿದ್ದಾರೆ. 
ಕನಾರ್ಟಕ ಗೃಹ ಮಂಡಳಿಯ ಆಯುಕ್ತರು. ಮೇಲೆ ಓದಲಾದ ಕ್ರಮಾಂಕ (3)ರ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸುತ್ತಾ ಮೆ: ನಂಜನಗೂಡು 
ಪ್ರಾಜೆಕ್ಟ್ಸ್‌, ಬೆಂಗಳೂರು ಇವರೊಂದಿಗೆ ಮೈಸೂರು ತಾಲ್ಲೂಕು, ಕೋಚನಹಳ್ಳಿ ಮತ್ತು ನಂಜನಗೂಡು ತಾಲ್ಲೂಕು ಅಡಕನಹಳ್ಳಿ ಗ್ರಾಮಗಳ ಒಟ್ಟು 390 
ಎಕರೆ ಜಮೀನಿನಲ್ಲಿ ಸಹಭಾಗಿತ್ವದಲ್ಲಿ ವಸತಿ ಯೋಜನೆಯನ್ನು ಕೈಗೊಳ್ಳಲು ಹಾಗೂ ಅವರೊಂದಿಗೆ ಯೋಜನೆಯ ಕುರಿತು ಒಡ೦ಬಡಕೆ ಮಾಡಿಕೊಳ್ಳಲು 
ಅನುಮೋದನೆ ಕೋರಿದ್ದರ ಹಿನ್ನೆಲೆಯಲ್ಲಿ, ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ, ಮೇಲೆ ಓದಲಾದ ಕ್ರಮಾಂಕ (4)ರ ದಿನಾಂಕ: 11-08-2011ರ 
ಪತ್ರದಲಲಿ ಸದರಿ ವಸತಿ ಯೋಜನೆಯನ್ನು ಕೈಗೊಳ್ಳವ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಲು ಸಕಾರದ ಅನುಮೋದನೆ ನೀಡಲಾಗಿರುತ್ತದೆ. 
ಮೇಲೆ ಓದಲಾದ ಕ್ರಮಾಂಕ (5)ರ ಪತ್ರದಲ್ಲಿ ಕರ್ನಾಟಕ ಗೃಹ ಮಂಡಳಿಯ ಆಯುಕ್ತರು ಪ್ರಸ್ತಾಪಿಸುತ್ತಾ, ಮೇಲೆ ಕ್ರಮಾಂಕ (4)ರಲ್ಲಿ ನೀಡಿರುವ 
ಸರ್ಕಾರದ ಅನುಮೋದನೆಯನ್ನು ಸರ್ಕಾರಿ ಆದೇಶದ ರೂಪದಲ್ಲಿ ನೀಡುವಂತೆ ಮತ್ತು ಆ ಬಗ್ಗೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸುವಂತೆ 
ಕೋರಿರುತ್ತಾರೆ. 
ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಈ ಕೆಳಕಂಡಂತೆ ಆದೇಶ ಹೊರಡಿಸಲು 
ನಿರ್ಣಯಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ವಳ 337 ಕಗೃಮಂ 2011, ಬೆಂಗಳೂರು, ದಿನಾಂಕ : 23-09-2011. 
ಮೇಲಿನ ಪ್ರಸ್ತಾವನೆಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಗೃಹ ಮಂಡಳಿಯು ಬೆಂಗಳೂರು ಜಿಲ್ಲೆ ಆನೇಕಲ್‌ ತಾಲ್ಲೂಕು, ಜಿಗಣಿ ಹೋಬಳಿ, 
ವಡೆಯರಮಂಚನಹಳ್ಳಿ, ಕೋನಸಂದ್ರ ಮತ್ತು ಬೊಮ್ಮಂಡಳ್ಳಿ. ಗ್ರಾಮಗಳಲ್ಲಿ ಸುಮಾರು 200 ಎಕರೆ ಜಮೀನಿನಲ್ಲಿ ಮೆ: ವೈಷ್ಣವಿ ಡೆವಲಪರ್ಸ್‌, ಬೆಂಗಳೂರು 
ರವರೊಂದಿಗೆ ಸಹಭಾಗಿತ್ವದಲ್ಲಿ ವಸತಿ ಯೋಜನೆಯನ್ನು ಹಮ್ಮಿಕೊಳ್ಳುವ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಲು ಮತ್ತು ಜಮೀನುಗಳನ್ನು ಮಂಡಳಿಗೆ 
ಹಸ್ತಾಂತರಿಸಿಕೊಳ್ಳಲು ದಿನಾಂಕ: 21-07-2010ರ ಮಂಡಳಿ ಸಭೆ ವಿಷಯ ಸಂಖ್ಯೆ; 21 ರಲ್ಲಿ ಕೈಗೊಂಡಿರುವ ನಿರ್ಣಯಕ್ಕೆ ಸರ್ಕಾರದ ಅನುಮೋದನೆ 
ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಪಾರ್ವತಿ 
ಪಿ.ಆರ್‌. 2505 ಪೀಠಾಧಿಕಾರಿ-3, ವಸತಿ ಇಲಾಖೆ 


೩೫೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಸಚಿವಾಲಯ 


ವಿಷಯ : 2011-12ನೇ ಸಾಲಿಗೆ ರಾಜ್ಯದಲ್ಲಿರುವ ವಿವಿಧ ನ್ಯಾಯಾವಾದಿಗಳ ಸಂಘಗಳಿಗೆ ಸಹಾಯಾನುದಾನ ಬಿಡುಗಡೆ 
ಮಾಡುವ ಬಗ್ಗೆ ಆದೇಶ 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ ಲಾ 32 ಎಲ್‌ಸಿಎಲ್‌ 1982 ದಿನಾಂಕ 17/18-03-1983 ಮತ್ತು ತಿದ್ದುಪಡಿ 
ದಿನಾಂಕ: 30-10-1996ರ ಅಧಿಸೂಚನೆ ಸಂಖ್ಯೆ: ಲಾ 112 ಎಲ್‌ಸಿಎಲ್‌ 1996. 
2) ನಿಯಮಗಳ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ; ಲಾ 120 ಎಲ್‌ಸಿಎಲ್‌ 2007, ದಿನಾಂಕ 18-02-2008 ಮತ್ತು 
ಸೇರ್ಪಡೆ ದಿನಾಂಕ: 16-05-2008. 
3) ಅಧಿಸೂಚನೆ ಸಂಖ್ಯೆ; ಕಂಇ 59 ಭೂದಾಪು 2008 ದಿನಾಂಕ: 26-12-2009. 
ಪ್ರಸ್ತಾವನೆ : 
ರಾಜ್ಯದಲ್ಲಿರುವ ವಿವಿಧ ವಕೀಲರುಗಳ ಸಂಘಗಳಿಗೆ ಕಾನೂನು ಪುಸ್ತಕ ಮತ್ತು ಪೀಠೋಪಕರಣಗಳನ್ನು ಖರೀದಿಸಲು ದಿ ಕರ್ನಾಟಕ ಗ್ರಾಂಟ್‌- 
ಇನ್‌-ಏಡ್‌-ಟುಇಬಾರ್‌ ಅಸೋಸಿಯೇಷನ್‌ ರೂಲ್ಸ್‌ 1983ನ್ನು ಮೇಲೆ ಓದಲಾದ ಕ್ರಮಾಂಕ (1ರ ದಿನಾಂಕ 17/18-03-1983ರಲ್ಲಿ ರಚಿಸಲಾಗಿದೆ 
ಮತ್ತು ಇದಕ್ಕೆ ಹಂತ ಹಂತವಾಗಿ - ತಿದ್ದುಪಡಿ ತರಲಾಗಿದ್ದು, ದಿನಾಂಕ: 30-10-1996ರ ಅಧಿಸೂಚನೆಯಲ್ಲಿ ಆಯಾ ಜಿಲ್ಲೆಯ ಪ್ರಧಾನ/ಜಿಲ್ಲಾ ಮತ್ತು 
ಸತ್ರ ನ್ಯಾಯಾಧೀಶರಿಗೆ ಪ್ರತ್ಯಾಯೋಜಿಸಲಾಗಿದೆ. 
ಮೇಲೆ (2)ರಲ್ಲಿ ಓದಲಾದ ಅಧಿಸೂಚನೆ ದಿನಾಂಕ: 18-02-2008 ಮತ್ತು ಸೇರ್ಪಡೆ ದಿನಾಂಕ 16-05-2008ರನ್ವಯ (ತಿದ್ದುಪಡಿ) 
ನಿಯಮಗಳು, 2007 ದಿನಾ೦ಕ: 18-02-2008 ರಿ೦ದ ಜಾರಿಗೆ ಬಂದಿದೆ. ಅದರಂತೆ ಹಣ ಬಿಡುಗಡೆಗಾಗಿ ರಾಜ್ಯದಲ್ಲಿನ ವಿವಿಧ ವಕೀಲರ ಸಂಘಗಳು 
ಸಹಾಯಾನುಧಾನ ಬಿಡುಗಡೆಗಾಗಿ ಒತ್ತಾಯಿಸಿವೆ. 
ಮೇಲೆ (3)ರಲ್ಲಿ ಓದಲಾದ ಅಧಿಸೂಚನೆ ದಿನಾಂಕ 26-12-2009ರಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಸರಹದ್ದಿನಿಮದ ಯಾದಗಿರಿ, ಶೋರಾಪುರ, 
ಷರಾಪುರ ತಾಲ್ಲೂಕುಗಳೊಂದಿಗೆ ವಿಭಜನೆಗೊಂಡು ದಿನಾಂಕ 30-12-2009 ರಿಂದ ಜಾರಿಗೆ ಬರುವಂತೆ ಹೊಸದಾಗಿ ಯಾದಗಿರಿ ಜಿಲ್ಲೆ 
ರಚನೆಯಾಗಿದ್ದು, ಅದರಂತೆ ಉಲ್ಲೇಖ (2)ರನ್ವಯ ಜಿಲ್ಲಾ ಮಟ್ಟಕ್ಕೆ ನಿಗದಿಪಡಿಸಲಾಗಿರುವ ಮೊತ್ತವನ್ನು ಯಾದಗಿರಿ ಜಿಲ್ಲೆಗೆ ಪರಿಗಣಿಸಿದೆ. 
2011-12ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 2014-00-114-0-01-059 ಇತರೆ ಖರ್ಚು (ಯೋಜನೇತರ) ಅಡಿಯಲ್ಲಿ ರೂ. 50.00 
ಲಕ್ಷಗಳನ್ನು ಒದಗಿಸಿದೆ. ಅದರಲ್ಲಿ ರಾಜ್ಯದ ವಕೀಲರ ಸಂಘಗಳಿಗೆ ನಿಯಮಾನುಸಾರ ಸಹಾಯಾನಿದಾನವನ್ನು ಅಡ್ಡೊಕೇಟ್‌ ಜನರಲ್‌ರವರ ಮೂಲಕ 
ಆಯಾ ಜಿಲ್ಲೆಯ ಸಕ್ಷಮ ಪ್ರಾಧಿಕಾರಗಳಿಗೆ ನಿಡುಗಡೆ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಲಾ 131 ಎಲ್‌ಸಿಎಲ್‌ 2011, ಬೆ೦ಗಳೂರು, ದಿನಾಂಕ : 10-10-2011. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕರ್ನಾಟಕ ರಾಜ್ಯದಲ್ಲಿ ವಕೀಲರ ಸಂಘಗಳಿಗೆ ಸಹಾಯಾನುದಾನ ನಿಯಮಗಳು 1983 
ಹಾಗೂ ನಂತರದ ತಿದ್ದುಪಡಿ ನಿಯಮಗಳನ್ವಯ ರಾಜ್ಯದಲ್ಲಿರುವ ವಿವಿಧ ವಕೀಲರುಗಳ ಸಂಘಗಳಿಗೆಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿ 
ನಮೂದಿಸಿರುವಂತೆ ಒಟ್ಟು ರೂ. 41,70,000-00 (ರೂಪಾಯಿ ನಲವತ್ತೊಂದು ಲಕ್ಷದ ಎಪ್ಪತ್ತು ಸಾವಿರ ಮಾತ್ರ) ಮೊತ್ತದ ಸಹಾಯನುದಾನವನ್ನು 
ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 
ಎಲ್ಲಾ ವಿಭಾಗೀಯ, ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದ ವಕೀಲರ ಸಂಘಗಳಿಗೆ ಸಂಬಂಧಪಟ್ಟಂತೆ ಸಕ್ಷಮ ಪ್ರಾಧಿಕಾರಗಳು ಅಂದರೆ ಆಯಾ 
ಜಿಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶು/ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರುಗಳು ಆದೇಶದಲ್ಲಿ ಬಿಡುಗಡೆ ಮಾಡಲಾದ 
ಸಹಾಯಾನುದಾನವನ್ನು ಆಯಾ ವಕೀಲರ ಸಂಘಗಳಿಂದ ವರದಿಯೊಂದಿಗೆ ಅರ್ಜಿಗಳನ್ನು ಪಡೆದು ಪರಿಶೀಲಿಸಿ ಈ ಕೆಳಗೆ ನಿಗದಿಪಡಿಸಲಾಗಿರುವಂತೆ 
ಮಂಜೂರು ಮಾಡಬಹುದು ಮತ್ತು ಆರ್ಥಿಕ ಇಲಾಖೆಯು ಆಗಿಂದಾಗ್ಗೆ ಹೊರಡಿಸಿರುವ ಮಾರ್ಗಸೂಚಿಗಳ ಅನ್ವಯ ನಿಗದಿತ ಕಾಲಮಿತಿಯೊಳಗೆ 
ಸಂಬಂಧಪಟ್ಟ ಖಜಾನೆಗಳಿಗೆ ಬಿಲ್‌ಗಳನ್ನು ಸಲ್ಲಿಸಿ ಹನ ಪಡೆಯತಕ್ಕದ್ದು. 


9 ತಾಲ್ಲೂಕು ಮಟ್ಟದ ವಕೀಲರ ಸಂಘ — ರೂ. 20,000-00 
9 ಜಿಲ್ಲಾ ಮಟ್ಟದ ವಕೀಲರ ಸಂಘ — ರೂ. 35,000-00 
9 ವಿಭಾಗೀಯ ಮಟ್ಟದ ವಕೀಲರ ಸಂಘ — ರೂ. 50,000-00 
*. ಬೆಂಗಳೂರು ವಕೀಲರ ಸಂಘ — ರೂ. 1,25,000-00 


ಹಿಂದಿನ ಸಾಳಿನಲ್ಲಿ ಸಹಾಯಾನುದಾನ ಪಡೆದಿದ್ದಾಗ್ಯೂ ಸಹಾಯಾನುದಾನ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸದೇ ವಕೀಲರುಗಳ 
ಸಂಘಗಳಿಂದ ಉಪಯೋಗಿತ ಪ್ರಮಾಣಪತ್ರ ಪಡೆದು, ಪ್ರಸಕ್ತ ಸಾಲಿನ ಸಹಾಯಾನುದಾನ ಬಿಡುಗಡೆ ಷರತ್ತಿಗೆ ಈ ಆದೇಶ ಒಳಪಟ್ಟಿದೆ. 

ಪ್ರಸಕ್ತ ಆರ್ಥಿಕ ವರ್ಷದ ನಂತರ ಆ ಸಾಲಿನ ಅನುದಾನ ಬಿಡುಗಡೆಗಾಗಿ ಸಲ್ಲಿಸುವ ಅರ್ಜಿಗಳನ್ನು ಪರಿಗಣಿಸಲಾಗದು. ಆರ್ಥಿಕ ವರ್ಷ 
ಮುಗುದ ಕೂಡಲೆ ಈ ಉದ್ದೇಶಕ್ಕಾಗಿ ಸಕ್ಷಮ ಪ್ರಾಧಿಕಾರಿಗಳು ಬಿಡುಗಡೆ ಮಾಡಿದ ಮತ್ತು ಅದ್ಯರ್ಪಣೆ ಮಾಡಿದ ವಿವರಗಳನ್ನು ಸರ್ಕಾಕ್ಕೆ ತಪ್ಪದೇ 
ಸಲ್ಲಿಸುವುದು. 

ಈ ಸಹಾಯಾನುದಾನವನ್ನು ಅಡ್ವೋಕೇಟ್‌ ಜನರಲ್‌ರವರ ಮೂಲಕ ಲೆಕ್ಕ ಶೀರ್ಷಿಕೆ 2014-00-114-0-01-059 ಇತರೆ ಖರ್ಚು 
(ಯೋಜನೇತರ) ಅಡಿಯಲ್ಲಿ ಒದಗಿಸಿರುವ ಅನುದಾನದಿ೦ದ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಅಇ 17 ವೆಚ್ಚ-10/2011, ದಿನಾಂಕ 11-04-2011 ಹಾಗೂ ಆಂತರಿಕ ಆರ್ಥಿಕ 
ಸಲಹೆಗಾರರ ಟಿಪ್ಪಣಿ ಸಂಖ್ಯೆ: ವನಇ 230 ಆ೦ಆಸ 2011, ದಿನಾಂಕ 31-05-2011 ರಲ್ಲಿ ನೀಡಲಾಗಿರುವ ಸಹಮತಿಯನ್ವಯ, ಕಾರ್ಯದರ್ಶಿಗಳಿಗೆ 
ಅಧಿಕಾರ ಪ್ರತ್ಯಾಯೋಜಿಸಿರುವ ಆದೇಶ ಸಂಖ್ಯೆ: ಎಫ್‌ಡಿ 01 ಟಿಎಫ್‌ಪಿ 2008 ದಿನಾಂಕ: 16-05-2008ರ ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಶಕುಂತಲ ಹೆಚ್‌.ಆರ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೭೧ 





ಅನುಬಂಧ 
ಸರ್ಕಾರದ ಆದೇಶ ಸಂಖೆ: ಲಾ 131 ಎಲ್‌ಸಿಎಲ್‌ 2011, ಬೆಂಗಳೂರು, ದಿನಾಂಕ : 10-10-2011. 
ವಿವಿಧ ಮಟದ ವಕೀಲರ ಸಂಘಗಳಿಗೆ 2011-12ನೇ ಸಾಲಿಗೆ ಬಿಡುಗಡೆ ಮಾಡಬೇಕಾದ ಅನುದಾನದ ವಿವರಗಳು 











































































































ಜಿಲ್ಲೆ ಹೆಸರು ವಕೀಲರುಗಳ ಸಂಘಗಳ ಸಂಖ್ಯೆ PE 
ಜಿಲ್ಲಾ/ಮಟ್ಟದ ವಿಭಾಗ ತಾಲ್ಲೂಕು ಮಟ್ಟದ 
ವಕೀಲರು ಸಂಘಗಳು ವಕೀಲರ ಸಂಘಗಳು 

1 2 3 4 5 
L. ಬೆಂಗಳೂರು ನಗರ ವಕೀಲರ ಸಂಘ ದ 1 1,45,000-00 
2. ಬೆಂಗಳೂರು (ಗಾಮಾಂತರ) ದ 4 80,000-00 
3. ರಾಮನಗರ ಜಿಲ್ಲೆ | 3 95,000-00 
4. ಕೋಲಾರ | 6 1,55,000-00 
5, ಚಿಕ್ತಬಳ್ಳಾಪುರ ] 4 1,15,000-00 
6. ತುಮಕೂರು | 9 2,15,000-00 
7 ಮೈಸೂರು 1(ವಿ.ಮ) 6 1,70,000-00 
8. ಚಾಮರಾಜನಗರ | 3 95,000-00 
9. ಮಂಡ | 6 1,55,000-00 
10 ಹಾಸನ | 7 1,75,000-00 
11, ಶಿವಮೊಗ್ಗ | 6 1,55,000-00 
12 ಚಿಕ್ಕಮಗಳೂರು | 6 1,55,000-00 
13. ಚಿತ್ರದುರ್ಗ | 5 1,35,000-00 
14. ದಾವಣಗೆರೆ | 5 1,35,000-00 
15. ಬಳ್ಳಾರಿ | 6 1,55,000-00 
16. ಬೆಳಗಾಂ 1 (ವಿ.ಮ) 1] 2,70,000-00 
17. ಬಿಜಾಪುರ | 4 1,15,000-00 
18. ಬಾಗಲಕೋಟೆ | 6 1,55,000-00 
19. ಧಾರವಾಡ | 3 95,000-00 
20. ಹಾವೇರಿ | 6 1,55,000-00 
21. ಗದಗ್‌ | 4 1,15,000-00 
೫2೯ ಉತರ ಕನಡ | 1] 2,55,000-00 
23, ಬೀದರ್‌ | 4 1,15,000-00 
24. ಗುಲರ್ಗ 1(ವಿ.ಮ) 7 1,90,000-00 
25. ಯಾದಗಿರಿ | 2 75,000-00 
26. ರಾಯಚೂರು | 4 1,15,000-00 
27. ಕೊಪಳ | 3 95,000-00 
28. ದಕ್ಷಣ ಕನ್ನಡ 1 5 1,35,000-00 
29. ಉಡುಪಿ | 2 75,000-00 
30 ಕೊಡಗು | 2 75,000-00 
ಓಟು, 41,70,000-00 




















ಶಕುಂತಲ ಹೆಚ್‌.ಆರ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2) 
ಪಿ.ಆರ್‌. 2506 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎನ್‌.ಎಸ್‌. ಅ೦ಕಲಗಿ, ಪ್ರದ.ಸ. ರವರ ಪರಿವೀಕ್ಷಣಾ ಅವಧಿಯನ್ನು ವಿಸ್ತರಿಸುವ ಬಗ್ಗೆ. 

ಓದಲಾಗಿದೆ : ಡಿಜಿ ಮತ್ತು ಐಜಿಪಿ ರವರ ಪತ್ರ ಸಂಖ್ಯೆ p ಸಿಬ್ಬಂದಿ-5/304/1993-94 ದಿನಾಂಕ : 30-6-2008 ಮತ್ತು 22-8-2011. 
ಪ್ರಸ್ತಾವನೆ : 

ಶ್ರೀ ಎನ್‌.ಎಸ್‌. ಅಂಕಲಗಿ ರವರು ಅನುಕಂಪದ ಆಧಾರದಲ್ಲಿ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ನೇಮಕಾತಿ ಹೊಂದಿ ದಿನಾಂಕ : 
11-12-1989 (ಪೂರ್ವಾಹೃ) ರಂದು 010, ೦೧5 Cel, ರಂದು ನಲ್ಲಿ ವರದಿ ಮಾಡಿಕೊಂಡಿದ್ದು. ನಿಗಧಿತ ಅವಧಿಯೊಳಗೆ ಇಲಾಖಾ ಪರೀಕ್ಷೆಗಳ ಪೈಕಿ 
ಅಕೌಂಟ್ಸ್‌ ಹೈಯರ್‌ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವುದಿಲ್ಲ. ನಂತರ ದಿನಾಂಕ : 11-12-1991 ರಿಂದ 10-12-1992 ರವರೆಗೆ ಸದರಿಯವರ 
ಪರಿವೀಕ್ಷಣಾ ಅವಧಿಯನ್ನು ವಿಸ್ತರಣೆ ಮಾಡಲಾಗಿರುತ್ತದೆ. ಈ ಅವಧಿಯಲ್ಲೂ ಸಹ ಅಕೌಂಟ್ಸ್‌ ಹೈಯರ್‌ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವುದಿಲ್ಲ. 
ದಿನಾಂಕ : 20-7-1995 ರಿ೦ದ ಸದರಿಯವರು ಕರ್ತವ್ಯಕ್ಕೆ ಗೈರು ಹಾಜರಾದ್ದರಿಂದ ಹಾಗೂ ಇಲಾಖಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗದೇ ಇದ್ದುದರಿಂದ 
ಅವರನ್ನು ಸೇವೆಯಿಂದ ಡಿಸ್ಸಾರ್ಜ್‌ಗೊಳಿಸುವ ಬಗ್ಗೆ ಕಮೀಷನರ್‌ ಆಫ್‌ ಪೊಲೀಸ್‌, ಹುಬ್ಬಳ್ಳಿ-ಧಾರವಾಡ ರವರು ಡಿ.ಜಿಪಿ ಕಛೇರಿಯಿಂದ 
ಅನುಮೋದನೆಯನ್ನು ಕೋರಿ, ಈ ಬಗ್ಗೆ ಡಿ.ಜಿ.ಪಿ. ಕಛೇರಿಯವರು ದಿನಾಂಕ : 22-5-1996 ರಲ್ಲಿ ಸರ್ಕಾರದ ಆದೇಶವನ್ನು ಕೋರಿರುತ್ತಾರೆಂದು 
ತಿಳಿಸಿದ್ದು, ಈ ಬಗ್ಗೆ ಅಂತಿಮ ನಿರ್ಣಯ ತೆಗೆದುಕೊಳ್ಳುವ ಮೊದಲೇ ಸದರಿ ನೌಕರರು, ವೈದ್ಯಕೀಯ ಪ್ರಮಾಣ ಪತ್ರ ಒದಗಿಸಿ ಕರ್ತವ್ಯಕ್ಕೆ ದಿನಾಂಕ : 
17-6-1996 ರಂದು ವರದಿ ಮಾಡಿಕೊಂಡಿರುತ್ತಾರೆ. ಇವರ ವಿರುದ್ಧದ ಇಲಾಖಾ ವಿಚಾರಣೆಯಲ್ಲಿ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ 


೩೫೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ ಮುಂದೂಡಿ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೇ ಪರಿಗಣಿಸಿರುತ್ತಾರೆ. ಈ ಬಗ್ಗೆ 
ಸದರಿಯವರು ಮೇಲ್ಮನವಿ ಸಲ್ಲಿಸಿರುವುದರಿಂದ ಇದೇ ಶಿಕ್ಷೆಯನ್ನು ಪುನರುಚ್ಛರಿಸಿರುತ್ತಾರೆ ಹಾಗೂ ಇವರ ಮೇಲಿನ ಶಿಸ್ತು ಕ್ರಮವನ್ನು ಕೈಬಿಡಲಾಗಿದೆ 
ಎಂದು ತಿಳಿಸಿರುತ್ತಾರೆ. 

ಶ್ರೀ ಎನ್‌.ಎಸ್‌. ಅಂಕಲಗಿ, ಪ್ರಥಮ ದರ್ಜೆ ಸಹಾಯಕ ರವರು ಕರ್ತವ್ಯಕ್ಕೆ ಗೈರು ಹಾಜರಾದ ಅವಧಿಗೆ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆದು 
ಹಾಜರಾಗಿರುತ್ತಾರೆ. ಗೈರು ಹಾಜರಿದ್ದ ಅವಧಿಯಲ್ಲಿ ಇಲಾಖಾ ಪರೀಕ್ಷೆಯಾದ ಅಕೌಂಟ್ಸ್‌ ಹೈಯರ್ನ್‌ನಲ್ಲಿ ಉತ್ತೀರ್ಣರಾಗಿರುತ್ತಾರೆ. ವೈದ್ಯಕೀಯ ಪ್ರಮಾಣ 
ಪತ್ರವನ್ನು ಪರಿಶೀಲಿಸಲಾಗಿದೆ. ಅವರ ವಿರುದ್ಧದ ಇಲಾಖಾ ವಿಚಾರಣೆಯಲ್ಲಿ ಅಂತಿಮಗೊಳ್ಳದ ಪ್ರಯುಕ್ತ ಅವರ ಪರಿವೀಕ್ಷಣ ಅವಧಿಯನ್ನು 
ಇತ್ಯರ್ಥಪಡಿಸಲು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಅವರನ್ನು ಸೇವೆಯಲ್ಲಿ ಮುಂದುವರೆಸಲಾಗಿರುವುದಾಗಿ ಹಾಗೂ ಸದರಿಯವರ ಮೇಲಿನ 
ಇಲಾಖಾ ವಿಚಾರಣೆಯು ದಿನಾಂಕ : 11-2-98 ರಿಂದ ಈವರೆವಿಗೂ ಯಾವುದೇ ಪ್ರಗತಿಯಾಗದೇ ಇರುವುದರಿಂದ ಮತ್ತು ಸದರಿ ವಿಚಾರಣಾ 
ಅಧಿಕಾರಿಯನ್ನು ನೇಮಿಸುವ ಮುನ್ನ ನಿಯಮಗಳ ಅನುಸಾರ ದೋಷಾರೋಪಣೆಯನ್ನು ನೀಡದೆ ವಿಚಾರಣೆಗೆ ಆದೇಶ ಮಾಡಿರುವುದರಿಂದ ಸದರಿ 
ಆದೇಶವನ್ನು ರದ್ದುಗೊಳಿಸಲು ಮತ್ತು ಅವರ ಎರುದ್ಧ ಹೊಸದಾಗಿ ಇಲಾಖಾ ವಿಚಾರಣೆಗೆ ಆದೇಶ ಮಾಡಲಾಗುತ್ತಿದೆ. 

ಈ ವಿಚಾರಣೆ ಪೂರ್ಣಗೊಳ್ಳಲು ಗರಿಷ್ಟ 6 ತಿಂಗಳ ಸಮಯ ಬೇಕಾಗಿರುತ್ತದೆ. ಅಲ್ಲದೆ, ಸದರಿಯವರು ತಮ್ಮನ್ನು ಪ್ರದ.ಸ. ಹುದ್ದೆಯಲ್ಲಿ 
ಸಕ್ರಮಗೊಳಿಸಲು ಮಾನ್ಯ ಕೆ.ಎ.ಟಿ.ಯಲ್ಲಿ ಅರ್ಜಿ ಸಂಖ್ಯೆ : 1630/2008 ಅನ್ನು ದಾಖಲು ಮಾಡಿರುತ್ತಾರೆ. ಆದ್ದರಿಂದ, ಅವರ ಖಾಯಂ ಪೂರ್ವ 
ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾ ನಿಯಮಗಳು 1977ರ ನಿಯಮ 4(1(1) ಪ್ರಕಾರ ದಿನಾಂಕ ; 11-12-1992 ರಿಂದ 31- 
12-2008 ರವರೆಗೆ ವಿಸ್ತರಿಸಬೇಕೆಂದು ಹಾಗೂ ಇವರ ಮೇಲಿನ ಆರೋಪಗಳನ್ನು ಕೈಬಿಡಲಾಗಿರುವುದರಿಂದ ದಿನಾಂಕ : 20-7-1995 ರಿಂದ 16-6- 
1996 ರವರೆಗೆ ಅನಧಿಕೃತ ಗೈರು ಹಾಜರಾತಿಯನ್ನು ವೈದ್ಯಕೀಯ ನೆಲೆಯಲ್ಲಿ ಅಸಾಧಾರಣ ರಜೆಯನ್ನಾಗಿ ಪರಿಗಣಿಸುವಂತೆ ಡಿಜಿ ಮತ್ತು ಐಜಿಪಿ ರವರು 
ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಳ 66 ಹೊಸಿಲಿ 2008, ಬೆಂಗಳೂರು, ದಿನಾಂಕ : 13-10-2011. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಪ್ರೊಬೇಷನರಿ) ನಿಯಮಾವಳಿಗಳು, 1977ರ ನಿಯಮ 
4(0 (1 ರನ್ವಯ ಶ್ರೀ ಎನ್‌.ಎಸ್‌. ಅಂಕಲಗಿ ಪ್ರದ.ಸ. ರವರ ಪರಿವೀಕ್ಷಣಾ ಅವಧಿಯನ್ನು ದಿನಾಂಕ 11-12-1992 ರಿಂದ 31-12-2008 ರವರೆಗೆ 
ವಿಸ್ತರಿಸಿ ಸರ್ಕಾರವು ಆದೇಶಿಸಿದೆ. 

ವಿಸ್ತರಿಸಿದ ಪರಿವೀಕ್ಷಣಾ ಅವಧಿಗೆ ಕ.ನಾ.ಸೇ (ಪರಿವೀಕ್ಷಣೆ) ನಿಯಮಗಳು 1977ರ ನಿಯಮ 10ರ ಪ್ರಕಾರ ವಾರ್ಷಿಕ ವೇತನ ಬಡ್ತಿಗಳನ್ನು 
ನೀಡುವಂತಿಲ್ಲ. ಕಾಲ್ಪನಿಕವಾಗಿ ವಾರ್ಷಿಕ ವೇತನ ಬಡ್ತಿಗಳನ್ನು ಬಿಡುಗಡೆ ಮಾಡಿ ವೇತನವನ್ನು ನಿಗಧಿಪಡಿಸುವುದು. ಹೀಗೆ ನಿಗಧಿಪಡಿಸಿದ ವೇತನದ 
ಬಾಕಿಯನ್ನು ನೀಡಲು ಅವಕಾಶವಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಪಿ.ಆರ್‌. 2510 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ. (ಪೊಲೀಸ್‌ ಸೇವೆಗಳು). 


ಒಳಾಡಳಿತ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ಭದ್ರತಾ ವಿಭಾಗವನ್ನು ಸಮನ್ವಯೀಕರಣಗೊಳಿಸುವ (Rationalization) ಬಗ್ಗೆ 

ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 01 ಪಿಓಪಿ 2005 (ಭಾ), ದಿನಾಂಕ : 21-5-2005. 
2. ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 259 ಪಿಓಪಿ 2007, ದಿನಾ೦ಕ : 18-3-2008. 
3. ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 181 ಪಿಓಪಿ 2010, ದಿನಾಂಕ : 10-2-2010. 
4. ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 106 ಪಿಓಪಿ 2011, ದಿನಾಂಕ : 20-7-2011. 
5. ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 0215 ಪಿಓಪಿ 2007, ದಿನಾಂಕ : 28-2-2008. 
6. ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 05 ಪಿಓಪಿ 2011, ದಿನಾಂಕ : 14-1-2011. 
7. ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 137 ಪಿಓಪಿ 2011, ದಿನಾಂಕ : 5-8-2011, 
8. ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 208 ಪಿಓಪಿ 2008, ದಿನಾ೦ಕ : 12-12-2008. 
9. ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 220 ಪಿಓಪಿ 2009, ದಿನಾ೦ಕ : 14-9-2009. 
10. ಪ್ರಧಾನ ಕಾರ್ಯದರ್ಶಿ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ : 2-9-2011 ರಂದು ನಡೆದ ಸಭೆಯ ನಡವಳಿ. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರಿ ಆದೇಶದಲ್ಲಿ, ರಾಜ್ಯದ ನಕ್ಷಲೈಟ್‌ ಚಟುವಟಿಕೆಗಳ ನಿಗ್ರಹಕ್ಕಾಗಿ ್ಯಂಟಿ ನಕ್ಸಲೈಟ್‌ ಫೋರ್ಸ್‌ (Anti Naxallite 
Force) ನ್ನು ಸ್ಥಾಪಿಸಿ ಒಟ್ಟು ವಿವಿಧ ವೃಂದದ 543 ಹುದ್ದೆಗಳನ್ನು ಸೃಜಿಸಿ ಮಂಜೂರಾತಿ ನೀಡಿದೆ. 

ಮೇಲೆ ಓದಲಾದ (2)ರ ಸರ್ಕಾರಿ ಆದೇಶದಲ್ಲಿ, ಕರ್ನಾಟಕ ರಾಜ್ಯ ಕರಾವಳಿ ಪ್ರದೇಶದಲ್ಲಿ ಮೊದಲ ಹಂತದಲ್ಲಿ ಕರಾವಳಿ ಕಾವಲು ಪಡೆಯನ್ನು 
ರಚಿಸಿ ಮಂಗಳೂರು, ಮಲೆ, ಕುಮಟಾ, ಕಾರವಾರ ಮತ್ತು ಭಟ್ಕಳಗಳಲ್ಲಿ ಪೊಲೀಸ್‌ ಠಾಣೆಗಳನ್ನು ಮಂಜೂರು ಮಾಡಿ ಈ ಸಂಬಂಧ ಒಟ್ಟು ವಿವಿಧ 
ವೃಂದದ 329 ಹುದ್ದೆಗಳನ್ನು ಸೃಜಿಸಿ ಮಂಜೂರಾತಿ ನೀಡಿದೆ. ತದನಂತರ ಮೇಲೆ ಓದಲಾದ (3)ರ ಸರ್ಕಾರಿ ಆದೇಶದಲ್ಲಿ ಕರಾವಳಿ ಪೊಲೀಸ್‌ ಘಟಕಕ್ಕೆ 
15 ರೇಡಿಯೋ ಆಪರೇಟರ್‌ ಹುದ್ದೆಗಳನ್ನು ಸೃಜಿಸಿ ಮಂಜೂರಾತಿ ನೀಡಿದೆ ಹಾಗೂ ಮೇಲೆ ಓದಲಾದ (4)ರ ಸರ್ಕಾರಿ ಆದೇಶದಲ್ಲಿ ಎರಡನೇ 
ಹಂತದಲ್ಲಿ ಕರಾವಳಿ ಕಾವಲು ಪಡೆಯನ್ನು ರಚಿಸಿ ಹೆಜಮಾಡಿ, ಗ೦ಗೋಳ್ಳಿ (ಕುಂದಾಪುರ), ಹೊನ್ನಾವರ ಮತ್ತು ಅಂಕೋಲಾ (ಬೇಲೇಕೇರಿ) ಗಳಲ್ಲಿ 
ಪೊಲೀಸ್‌ ಠಾಣೆಗಳನ್ನು ಮಂಜೂರು ಮಾಡಿ ಇವುಗಳಿಗೆ ವಿವಿಧ ವ್ಯಂದದ 110 ಹುದ್ದೆಗಳನ್ನು ಸೃಜಿಸಿ ಮ೦ಜೂರು ಮಾಡಿದೆ. 

ಮೇಲೆ ಓದಲಾದ (5) ರ ಸರ್ಕಾರಿ ಆದೇಶದಲ್ಲಿ, ಬೆಂಗಳೂರು ನಗರದ ಪೊಲೀಸ್‌ ಘಟಕದಲ್ಲಿ ಭಯೋತ್ಪಾದಕ ಹಾಗೂ ಉಗ್ರಗಾಮಿಗಳ 
ದಮನಕ್ಕಾಗಿ ಬೆ೦ಗಳೂರು ನಗರ ಪೊಲೀಸ್‌ ಆಯುಕ್ತರ ಕಛೇರಿಯಲ್ಲಿರುವ ವಿಶೇಷ ಶಾಖೆಯಲ್ಲಿ ಒಂದು ಪ್ರತ್ಯೇಕ ಭಯೋತ್ಪಾದನೆ ಹಾಗೂ ನಕ್ಸಲ್‌ 
ನಿಗ್ರಹ ದಳ ಕೋಶವನ್ನು ಸ್ಥಾಪಿಸಿ ಒಟ್ಟು ವಿವಿಧ ವೃಂದದ 318 ಹುದ್ದೆಗಳನ್ನು ಮಂಜೂರು ಮಾಡಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೭೩ 





ಮೇಲೆ ಓದಲಾದ (6)ರ ಸರ್ಕಾರಿ ಆದೇಶದಲ್ಲಿ, ಭಯೋತ್ಪಾದಕರು ಹಾಗೂ ನಕ್ಸಲೀಯರ ಭಯೋತ್ಪಾದಕ ಚಟುವಟಿಕೆಗಳನ್ನು ಹಾಗೂ ವಿಧ್ವಂಸಕ 
ಕೃತ್ಯಗಳನ್ನು ತಡೆಗಟ್ಟಲು ಕರ್ನಾಟಕ ಸ್ಟೇಟ್‌ ಇಂಡಸ್ಟ್ರೀಯಲ್‌ ಸೆಕ್ಕುರಿಟಿ ಫೋರ್ಸ್‌ (KSISF) ನ್ನು ಸ್ಥಾಪಿಸಿ ಮೊದಲನೇ ಬೆಟಾಲಿಯನ್‌ಗೆ ವಿವಿಧ 
ವೃಂದದ 1060 ಹುದ್ದೆಗಳನ್ನು ಮಂಜೂರು ಮಾಡಿದೆ. ತದನಂತರ ಮೇಲೆ ಓದಲಾದ (7)ರ ಸರ್ಕಾರಿ ಆದೇಶದಲ್ಲಿ 2 ಮತ್ತು 3 ನೇ ಬೆಟಾಲಿಯನ್‌ 
ಸ್ಥಾಪಿಸಿ ಕ್ರಮವಾಗಿ ವಿವಿಧ ವೃಂದದ 1060 ಹುದ್ದೆಗಳಂತೆ ಒಟ್ಟು 2120 ಹುದ್ದೆಗಳನ್ನು ಮ೦ಜೂರು ಮಾಡಿದೆ. 

ಮೇಲೆ ಓದಲಾದ (8)ರ ಸರ್ಕಾರಿ ಆದೇಶದಲ್ಲಿ, ರಾಷ್ಟ್ರೀಯ ಭದ್ರತಾ ದಳಕ್ಕೆ ಸಮಾನವಾದ ಕಮಾ೦ಡೋಗಳು ಮತ್ತು ತ್ವರಿತ ಪ್ರಹಾರ ದಳವನ್ನು 
ಒಳಗೊಂಡ ರಾಜ್ಯಮಟ್ಟದಲ್ಲಿ ಪ್ರತ್ಯೇಕವಾದ ಆಂತರಿಕ ಭದ್ರತಾ ವಿಭಾಗವನ್ನು ಸ್ಥಾಪಿಸಿ ವಿವಿಧ ವೃಂದದ ಒಟ್ಟು 475 ಹುದ್ದೆಗಳನ್ನು ಮಂಜೂರು ಮಾಡಿದೆ. 
ತದನಂತರ ಮೇಲೆ ಓದಲಾದ (9)ರ ಸರ್ಕಾರಿ ಆದೇಶದಲ್ಲಿ, ಸರ್ಕಾರಿ ಆದೇಶ ಸಂಖ್ಯೆ : ಹೆಚ್‌ಡಿ 208 ಪಿಓಪಿ 2008, ದಿನಾಂಕ : 12-12-2008 ರಲ್ಲಿ 
ಮಂಜೂರು ಮಾಡಿರುವ ದ್ವಿ.ದ.ಸ. ಹುದ್ದೆಗಳಲ್ಲಿ 05 ಹುದ್ದೆಗಳನ್ನು ಬೆರಳಚ್ಚುಗಾರರ ಹುದ್ದೆಗಳನ್ನಾಗಿ ಪರಿವರ್ತಿಸಿದೆ. 

ಮೇಲೆ ಓದಲಾದ (10)ರ ನಡವಳಿಯಲ್ಲಿ, ಪ್ರಧಾನ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ : 2-9-2011ರಲ್ಲಿ ನಡೆದ ಸಭೆಯಲ್ಲಿ ಈ 
ಮೇಲ್ಕಂಡ ಎಲ್ಲಾ ಭದ್ರತಾ ವಿಭಾಗಗಳನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತಾಗಲು ಒಂದೇ ಸೂರಿನಡಿ ತಂದು ಈಗ 
ಇರುವ ರಾಜ್ಯದ ಆಂತರಿಕ ಭದ್ರತಾ ವಿಭಾಗದ ವ್ಯಾಪಿಗೆ ತರಲು ನಿರ್ಣಯ ಕೈಗೊಂಡಿದೆ. ಮತ್ತು ಹೆಚ್ಚುವರಿ ಹೊಲೀಸ್‌ ಮಹಾ ನಿರ್ದೇಶಕರ 
ಸಮಾನಾಂತರ ಹುದ್ದೆಯ ನೇತೃತ್ವದಲ್ಲಿ ಇದರ ಉಸ್ತುವಾರಿ ಮತ್ತು ನಿಯಂತ್ರಣವನ್ನು ವಹಿಸಬೇಕೆಂದು ಸಹ ನಿರ್ಣಯ ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ 
ಮೇಲಿನ ಎಲ್ಲಾ ಭದ್ರತಾ ವಿಭಾಗಗಳನ್ನು ಒಂದೇ ಸೂರಿನಡಿ ತರುವ ಬಗ್ಗೆ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 190 ಪಿಓಪಿ 2011, ಬೆಂಗಳೂರು, ದಿನಾಂಕ : 26-9-2011. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಆ್ಯಂಟಿ ನಕ್ಷಲೈಟ್‌ ಫೋರ್ಸ್‌ (Anti ೫೬16 ೯0109), ಕರಾವಳಿ ಕಾವಲು ಪಡೆ ಹಂತ-। ಮತ್ತು 
ಹಂತ-2, ಭಯೋತ್ಪಾದನೆ ನಿಗ್ರಹ ದಳ ಕೋಶ (AT0), ಕರ್ನಾಟಕ ಸ್ಟೇಟ್‌ ಇಂಡಸ್ಟ್ರೀಯಲ್‌ ಸೆಕ್ಕುರಿಟಿ ಫೋರ್ಸ್‌ (65155) ಮತ್ತು ರಾಜ್ಯದ ಆಂತರಿಕ 
ಭದ್ರತಾ ವಿಭಾಗ ಈ ಎಲ್ಲಾ ಘಟಕಗಳನ್ನು ಹುದ್ದೆ ಮತ್ತು ಉಪಕರಣಗಳೊಂದಿಗೆ ಒಂದೇ ಸೂರಿನಡಿ ತಂದು ಕರ್ನಾಟಕ ರಾಜ್ಯ ಆಂತರಿಕ ಭದ್ರತಾ 
ವಿಭಾಗದ ನೇರ ನಿಯಂತ್ರಣಕ್ಕೆ ಈ ಆದೇಶ ಹೊರಡಿಸಿದ ದಿನಾಂಕದಿ೦ದ ಜಾರಿಗೆ ತರಲಾಗಿದೆ. ಮತ್ತು ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರ 
ಸಮಾನಾ೦ತರ ಹುದ್ದೆಯ ನೇತೃತ್ವದಲ್ಲಿ ಇದರ ಉಸ್ತುವಾರಿ ಮತ್ತು ನಿಯಂತ್ರಣ ಮಾಡತಕ್ಕದ್ದು. 

ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ : ಆಇ 1 ಟಿಎಫ್‌ಸಿ 96, ದಿನಾಂಕ : 10-7-1996ರ ಐಟಂ ಸಂಖ್ಯೆ : 53 ರಲ್ಲಿನ 
ಷರತ್ತುಗಳಿಗೊಳಪಟ್ಟು ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ರಾಜಮ್ಮ 
ಪಿ.ಆರ್‌. 2511 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ. (ಪೊಲೀಸ್‌ ವೆಚ್ಚ). 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎನ್‌. ನಾರಾಯಣಸ್ವಾಮಿ, ಹಿಂದೆ ಪಿ.ಐ. ಹಾಲಿ ಡಿವೈ.ಎಸ್‌.ಪಿ. ರವರ ವಿರುದ್ಧ ನಡೆದ ಲೋಕಾಯುಕ್ತ 
ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲಾಖಾ ವಿಚಾರಣೆಗೆ ಆದೇಶಿಸುವ ಬಗ್ಗೆ. 

ಓದಲಾಗಿದೆ : ಡಿಜಿ ಮತ್ತು ಐಜಿಪಿ ರವರ ಪತ್ರ ಸಂಖ್ಯೆ : ಸಿಬಿ(5)26/2011-12 ದಿನಾಂಕ : 3-8-2011. 
ಸ್ನಾವನೆ : 

ಮೇಲೆ ಓದಲಾದ ಪತ್ರದಲ್ಲಿ ಶ್ರೀ ಎನ್‌. ನಾರಾಯಣಸ್ವಾಮಿ, ಹಿಂದೆ ಪೊಲೀಸ್‌ ಇನ್ಸ್‌ಪೆಕ್ಟರ್‌, ಹಾಲಿ ಡಿವೈ.ಎಸ್‌.ಪ. ರವರು ತಮ್ಮ ಬಲ್ಲ 
ಮೂಲಗಳ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ ಆಸ್ತಿಯನ್ನು ಹೊಂದಿರುವರೆಂಬ ಕಾರಣಕ್ಕಾಗಿ ಪೊಲೀಸ್‌ ಇನ್ಸ್‌ಪೆಕ್ಟರ್‌, ಕರ್ನಾಟಕ ಲೋಕಾಯುಕ್ತ, ನಗರ 
ವಿಭಾಗ, ಬೆಂಗಳೂರು ರವರು ದಿನಾಂಕ : 13-3-2006 ರಂದು ಮೊ.ಸಂ. 09/06 ಕಲಂ 13(1)(ಇ) ಸಹ ಕಲಂ 13(2) ಭ್ರಷ್ಟಾಚಾರ ನಿರ್ಮೂಲನಾ 
ಕಾಯ್ದೆ 1988 ರಡಿಯಲ್ಲಿ ಪ್ರಕರಣ ದಾಖಲು ಮಾಡಿರುತ್ತಾರೆ. ಸದರಿ ಪ್ರಕರಣದಲ್ಲಿ ಶ್ರೀ ಎನ್‌. ನಾರಾಯಣಸ್ವಾಮಿ, ಹಾಲಿ ಡಿವೈ.ಎಸ್‌.ಪಿ. ರವರು 
ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ ಆಸ್ತಿಯನ್ನು ಹೊಂದಿರುವುದು ಪೊಲೀಸ್‌ ಉಪಾಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ನಗರ ವಿಭಾಗ, ಬೆಂಗಳೂರು 
ರವರ ವರದಿ ದಿನಾಂಕ : 11-11-2008 ರಿಂದ ಮೇಲ್ನೋಟಕ್ಕೆ ಸಾಭೀತಾಗಿರುವುದರಿ೦ದ, ಕೆ.ಎಸ್‌.ಪಿ. (ಡಿಪಿ) ನಿಯಮ 6 ರಡಿಯಲ್ಲಿ ಅವರ ವಿರುದ್ಧ 
ಇಲಾಖಾ ವಿಚಾರಣೆಗೆ ಆದೇಶಿಸಿ ಶ್ರೀ ಚಂದ್ರಮೋಹನ್‌ ಸಿಂಗ್‌, ಪೊಲೀಸ್‌ ಅಧೀಕ್ಷಕರು, ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು ರವರನ್ನು 
ವಿಚಾರಣಾಧಿಕಾರಿಯಾಗಿ ಹಾಗೂ ಡಿವೈ.ಎಸ್‌.ಪಿ. ಪಿ.ಆರ್‌.ಸಿ. ಪ್ರಧಾನ ಕಛೇರಿ ರವರನ್ನು ಮಂಡನಾಧಿಕಾರಿಯಾಗಿ ನೇಮಕ ಮಾಡುವಂತೆ ಕೋರಿ, 
ಸದರಿಯವರ ವಿರುದ್ಧ ಹೊರಿಸಬಹುದಾದ ಆರೋಪಗಳ ಬಗ್ಗೆ ಕರಡು ದೋಷಾರೋಪಣಾ ಪಟ್ಟಿಯನ್ನು ಜಾರಿ ಮಾಡುವಂತೆ ಪೊಲೀಸ್‌ ಮಹಾ 
ನಿರ್ದೇಶಕರು ಕೋರಿರುತ್ತಾರೆ. 

ಈ ಪ್ರಕರಣದಲ್ಲಿ ಕ್ರಿಮಿನಲ್‌ ಮೊಕದ್ದಮೆಗೆ ಸಂಬಂಧಿಸಿದಂತೆ ಮೇಲ್ನೋಟಕ್ಕೆ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ ಆಸ್ತಿ ಹೊಂದಿರುವುದು 
ಸಾಭೀತಾಗಿರುವುದರಿ೦ದ ಸರ್ಕಾರವು ದಿನಾಂಕ : 15-6-2009 ರಂದು ಅಭಿಯೋಜನಾ ಮಂಜೂರಾತಿಯನ್ನು ನೀಡಿದೆ. ಡಿಜಿ ಮತ್ತು ಐಜಿಪಿ ರವರು 
ಪ್ರಸ್ತಾಪಿಸಿರುವಂತೆ ಇಲಾಖಾ ಶಿಸ್ತು ಕ್ರಮ ಕೈಗೊಳ್ಳಬಹುದಾಗಿದ್ದು. ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965/89ರ ನಿಯಮ 
6ರಡಿಯಲ್ಲಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಶ್ರೀ ಚಂದ್ರಮೋಹನ್‌ ಸಿಂಗ್‌, ಪೊಲೀಸ್‌ ಅಧೀಕ್ಷಕರು, ರಾಜ್ಯ ಗುಪ್ತ ವಾರ್ತೆ ಇವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ಡಿಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, ಪಿ.ಆರ್‌.ಸಿ., ಡಿಜಿ ಮತ್ತು ಐ.ಜಿ.ಪಿ. ರವರ ಕಛೇರಿ, ಬೆ೦ಗಳೂರು 
ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿ ದೋಷಾರೋಪಣಾ ಪಟ್ಟಿಯನ್ನು ಹೊರಡಿಸಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಳ 268 ಪೊಸಿಪ 2011, ಬೆಂಗಳೂರು, ದಿನಾಂಕ : 13-10-2011. 

ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಶ್ರೀ ಎನ್‌. ನಾರಾಯಣಸ್ವಾಮಿ, (ಈ ಹಿಂದೆ ಪಿ.ಐ.) ಡಿವೈ.ಎಸ್‌.ಪಿ. ರವರು ತಮ್ಮ ಬಲ್ಲ ಮೂಲಗಳಿಗಿಂತ ಹೆಚ್ಚಿನ 
ಪ್ರಮಾಣದ ಆದಾಯ ಹೊಂದಿರುವರೆಂಬ ಆರೋಪದಲ್ಲಿ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ನಗರ ವಿಭಾಗ ಮೊಕದ್ದಮೆ ಸಂಖ್ಯೆ: 9/06 ನ್ನು 
ದಾಖಲಿಸಿದ್ದು, ದಿನಾಂಕ : 11-11-2008 ರ ಲೋಕಾಯುಕ್ತ ವರದಿಯಂತೆ ಆರೋಪಗಳು ಮೇಲ್ನೋಟಕ್ಕೆ ಸಾಭೀತಾಗಿರುವುದರಿಂದ ಇವರ ಎರುದ್ಧ 


(೬ 


೩೫೭೪ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965/89 ರ ನಿಯಮ 6 ರಡಿಯಲ್ಲಿ ಇಲಾಖೆ ವಿಚಾರಣೆಗೆ ಆದೇಶಿಸಿದೆ. ಪ್ರಕರಣದಲ್ಲಿ 
ಶ್ರೀ ಚಂದ್ರಮೋಹನ್‌ ಸಿಂಗ್‌, ಪೊಲೀಸ್‌ ಅಧೀಕ್ಷಕರು, ರಾಜ್ಯ ಗುಪ್ತ ವಾರ್ತೆ, ಬೆಂಗಳೂರು ರವರನ್ನು ವಿಚಾರಣಾಧಿಕಾರಿಯನ್ನಾಗಿ ಹಾಗೂ 
ಡಿವೈ.ಎಸ್‌.ಪಿ. (ಪಿಆರ್‌ಸಿ) ಐಜಿಪಿ ರವರ ಕಛೇರಿ, ಬೆಂಗಳೂರು ರವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿದೆ. 
ಈ ಸಂಬಂಧ ಆರೋಪಿತ ಪೊಲೀಸ್‌ ಅಧಿಕಾರಿಯವರ ಎರುದ್ಧ ದೋಷಾರೋಪಣಾ ಪಟ್ಟಿಯನ್ನು ಹೊರಡಿಸಲಾಗಿದೆ. ವಿಚಾರಣೆಯನ್ನು 
ನಿಯಮಾನುಸಾರ ನಡೆಸಿ ಮೂರು ತಿ೦ಗಳೊಳಗಾಗಿ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಪಿ.ಆರ್‌. 2512 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ. (ಪೊಲೀಸ್‌ ಸೇವೆಗಳು). 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಪಿ.ಜಿ. ವಾಂಡಕರ್‌, ಡಿವೈ.ಎಸ್‌.ಪಿ. ರವರ ವಿರುದ್ಧ ನಡೆದ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ 
ಸಂಬಂಧಿಸಿದಂತೆ ಇಲಾಖಾ ವಿಚಾರಣೆಗೆ ಆದೇಶಿಸುವ ಬಗ್ಗೆ. 

ಓದಲಾಗಿದೆ : ಡಿಜಿ ಮತ್ತು ಐಜಿಪಿ ರವರ ಪತ್ರ ಸಂಖ್ಯೆ : ಸಿಬಿ(5)71/2007-08 ದಿನಾಂಕ : 3-8-2011. 

ಸ್ತಾವನೆ ಕ 
ಮೇಲೆ ಓದಲಾದ ಪತ್ರದಲ್ಲಿ ಶ್ರೀ ಪಿ.ಜಿ. ವಾಂಡಕರ, ಡಿವೈ.ಎಸ್‌.ಪಿ. ರವರು ಎಲ್ಲಾ ಬಲ್ಲ ಮೂಲಗಳ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ 

ಆಸ್ತಿಯನ್ನು ಹೊಂದಿರುವರೆಂಬ ಕಾರಣಕ್ಕಾಗಿ ಪೊಲೀಸ್‌ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಮೈಸೂರು ರವರು ದಿನಾ೦ಕ : 29-1-2008 ರಂದು 
ಮೊ.ಸಂ. 02/08 ಕಲಂ 13()(ಇ) ಸಹ ಕಲಂ 13(2) ಲಂಚ ನಿರೋಧ ಕಾಯ್ದೆ 1988 ರಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಸದರಿ ಪ್ರಕರಣದಲ್ಲಿ 
ಶ್ರೀ ಪಿ.ಜಿ. ವಾಂಡಕರ, ಡಿವೈ.ಎಸ್‌.ಪಿ ರವರು ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ ಆಸ್ತಿಯನ್ನು ಹೊಂದಿರುವುದು ಅಡಿಷನಲ್‌ ಡೈರೆಕ್ಟರ್‌ ಜನರಲ್‌ ಆಫ್‌ 
ಪೊಲೀಸ್‌, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ರವರ ವರದಿ ದಿನಾಂಕ : 11-3-2010 ರಿಂದ ಮೇಲ್ನೋಟಕ್ಕೆ ಸಾಭೀತಾಗಿರುವುದರಿಂದ, ಇವರ 
ಎರುದ್ಧ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಪೊಲೀಸ್‌ ಅಧೀಕ್ಷಕರು, ಧಾರವಾಡ ಜಿಲ್ಲೆ ರವರನ್ನು ವಿಚಾರಣಾಧಿಕಾರಿಯಾಗಿ ಹಾಗೂ ಡೆಪ್ಯೂಟಿ 
ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, (ಇಲಾಖಾ ವಿಚಾರಣೆಗಳು) ಐಜಿಪಿ ರವರ ಕಛೇರಿ, ಉತ್ತರವಲಯ, ಬೆಳಗಾವಿ ರವರನ್ನು 
ಮಂಡನಾಧಿಕಾರಿಯಾಗಿ ನೇಮಕ ಮಾಡುವಂತೆ ಕೋರಿ, ಸದರಿಯವರ ಎರುದ್ಧ ಹೊರಿಸಬಹುದಾದ ಆರೋಪಗಳ ಬಗ್ಗೆ ಕರಡು ದೋಷಾರೋಪಣಾ 
ಪಟ್ಟಿಯನ್ನು ಹೊರಡಿಸುವಂತೆ ಪೊಲೀಸ್‌ ಮಹಾ ನಿರ್ದೇಶಕರವರು ಕೋರಿರುತ್ತಾರೆ. 

ಅಧಿಕಾರಿಯು ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ ಆಸ್ತಿ ಹೊಂದಿರುವುದು ಮೇಲ್ನೋಟಕ್ಕೆ ಸಾಭೀತಾಗಿರುವುದರಿಂದ ಡಿಜಿ ಮತ್ತು ಐಜಿಪಿ ರವರ 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಳ 267 ಹೊಸಿಪ 2011, ಬೆಂಗಳೊರು, ದಿನಾಂಕ : 13-10-2011. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಶ್ರೀ ಪಿ.ಜಿ. ಮಾಂಡಕರ, ಡಿವೈ.ಎಸ್‌.ಪಿ. ರವರು ತಮ್ಮ ಬಲ್ಲ ಮೂಲಗಳ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ 
ಆಸ್ತಿಯನ್ನು ಹೊಂದಿರುವ ಆರೋಪದಲ್ಲಿ ಕರ್ನಾಟಕ ಲೋಕಾಯುಕ್ತ, ಮೈಸೂರು ರವರು ಮೊ. ಸಂಖ್ಯೆ : 2/2008 ನ್ನು ದಾಖಲಿಸಿದ್ದು, ದಿನಾಂಕ : 11- 
3-2010 ಎ.ಡಿ.ಜಿ.ಪಿ. ಲೋಕಾಯುಕ್ತ ವರದಿಯಂತೆ ಮೇಲ್ನೋಟಕ್ಕೆ ಸಾಭೀತಾಗಿರುವುದರಿ೦ದ ಅಧಿಕಾರಿಯ ಎರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ 
(ಶಿಸ್ತು ನಡವಳಿ) ನಿಯಮಗಳು 1965 ರ ನಿಯಮ 6 ರಡಿಯಲ್ಲಿ ಇಲಾಖೆ ವಿಚಾರಣೆಗೆ ಆದೇಶಿಸಿದೆ. ಪ್ರಕರಣದಲ್ಲಿ ಪೊಲೀಸ್‌ ಅಧೀಕ್ಷಕರು, ಧಾರವಾಡ 
ಜಿಲ್ಲೆ ರವರನ್ನು ವಿಚಾರಣಾಧಿಕಾರಿಯನ್ನಾಗಿ ಡಿವೈ.ಎಸ್‌.ಪಿ. (ಇಲಾಖೆ ವಿಚಾರಣೆಗಳು) ಐಜಿಪಿ ಉತ್ತರ ವಲಯ, ಬೆಳಗಾವಿ ರವರನ್ನು 
ಮಂಡನಾಧಿಕಾರಿಯನ್ನಾಗಿ ನೇಮಿಸಿದೆ. 

ಈ ಸಂಬಂಧ ಆರೋಪಿತ ಪೊಲೀಸ್‌ ಅಧಿಕಾರಿಯವರ ವಿರುದ್ಧ ದೋಷಾರೋಪಣಾ ಪಟ್ಟಿಯನ್ನು ಹೊರಡಿಸಲಾಗಿದೆ. ವಿಚಾರಣೆಯನ್ನು 
ನಿಯಮಾನುಸಾರ ನಡೆಸಿ ಮೂರು ತಿಂಗಳೊಳಗಾಗಿ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಆದೇಶಿಸಲಾಗಿದೆ. 

ಕರಟ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಪಿ.ಆರ್‌. 2513 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ. (ಪೊಲೀಸ್‌ ಸೇವೆಗಳು). 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 


(€L 


ವಿಷಯ : ಅರಣ್ಯ ಇಲಾಖೆಯಲ್ಲಿನ ವನಪಾಲಕ ವೃಂದದ ಹುದ್ದೆಯನ್ನು ನೆಪ ವಲಯ ಅರಣ್ಯ ಅಧಿಕಾರಿ ಎಂದು ಪುನರ್‌ 
ಪದನಾಮೀಕರಿಸುವ ಕುರಿತು. 
ಓದಲಾಗಿದೆ : ik ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 366 ಅಅಸೇ 2010, ದಿನಾಂಕ : 20-11-2010. 


2. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ : 
11-07-2011 ರಂದು ಜರುಗಿದ ವೃಂದ ಪರಿಶೀಲನಾ ಸಮಿತಿ ಸಭೆಯ ನೆಡವಳಿಗಳು. 
ಪ್ರಸ್ತಾವನೆ: 
ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ವನಪಾಲಕರ ಸಂಘವು ವನಪಾಲಕ ವೃಂದವನ್ನು ಉಪ ವಲಯ ಅರಣ್ಯ ಅಧಿಕಾರಿಯೆಂದು ಪುನರ್‌ 
ಪದನಾಮೀಕರಿಸುವ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಿತು. ಈ ವಿಷಯವನ್ನು ಹಾಗೂ ಅರಣ್ಯ ಇಲಾಖೆಯ ಇತರೆ ಸಂಘಗಳ ಬೇಡಿಕೆಗಳನ್ನು ಮತ್ತು 
ಅರಣ್ಯ ಶಾಸ್ತ್ರ ಪದವೀಧರರ ಬೇಡಿಕೆಯನ್ನು ಪರಿಗಣಿಸುವ ಕುರಿತು ಪರಿಶೀಲಿಸ ಲು ಮೇಲೆ ಕ್ರಸ ಸಂ. (1ರಲ್ಲಿ ಓದಲಾದ ದಿನಾಂಕ : 20-11-2010ರ 
ಆದೇಶದಲ್ಲಿ ನರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ 
ಸಮಿತಿಯೊಂದನ್ನು ರಚಿಸಲಾಗಿತ್ತು. ಸದರಿ ಸಮಿತಿಯು ಇಡೀ ವಿಷಯವನ್ನು ಪರಿಶೀಲಿಸಿ ಸಲ್ಲೆಸಿದಂತಹ ಶಿಫಾರಸ್ಸುಗಳ ಪೈಕಿ ವನಪಾಲಕ ವೃಂದದ 
ಹುದ್ದೆಯ ಪದನಾಮವನ್ನು ಪುನರ್‌ ಪದನಾಮೀಕರಿಸುವ ಬಗ್ಗೆ ಈ ಕೆಳಕಂಡಂತೆ ಶಿಫಾರಸ್ಸು ಮಾಡಿತು. 
ವನಪಾಲಕ ವೃಂದದ ಪದನಾಮವನ್ನು ಉಪ ವಲಯ ಅರಣ್ಯ ಅಧಿಕಾರಿ (Deputy Range Forest Officer) ಎ೦ದು ಪುನರ್‌ 
ಪದನಾಮೀಕರಿಸಿ, ಪ್ರಸ್ತುತ ಈ ಹುದ್ದೆಯ ನೇರ ನೇಮಕಾತಿಗೆ ನಿಗಧಿಪಡಿಸಿರುವ ದ್ವಿತೀಯ ಪಿಯುಸಿ (ವಿಜ್ಞಾನ) ವಿದ್ಯಾರ್ಹತೆಯನ್ನು ಬದಲಾಯಿಸಿ, 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೩೫೭೫ 





ಸದರಿ ಹುದ್ದೆಯ ನೇರ ನೇಮಕಾತಿಗೆ 850. (Fಂrೀstry) ಪದವಿ ಸೇರಿದಂತೆ ವಿಜ್ಞಾನ ಪದವಿಯ ವಿದ್ಯಾರ್ಹತೆಯನ್ನು ನಿಗಧಿಪಡಿಸಿ ನೇರ ನೇಮಕಾತಿಗೆ 
ಶೇಕಡ 70 ರಷ್ಟು ಹುದ್ದೆಗಳನ್ನು 850.(5016511) ಪದವೀಧರರಿಗೆ ಮೀಸಲಿಡಲು ಹಾಗೂ ಇನ್ನುಳಿದ 30 ರಷ್ಟು ಹುದ್ದೆಗಳನ್ನು ವಿಜ್ಞಾನ ಪದವೀಧರರಿಂದ 
ಮೀಸಲಿಡಲು ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತರಲು ಹಾಗೂ ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದಂತೆ ಅರಣ್ಯ ಇಲಾಖೆಯ 
ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಯ ಬಗ್ಗೆ ವೃಂದ ಪರಿಶೀಲನಾ ಸಮಿತಿಯು ದಿನಾಂಕ : 11-07-2011 ರಂದು ಜರುಗಿದ ಸಭೆಯಲ್ಲಿ 
ಇತರೆ ವಿಷಯಗಳೊಂದಿಗೆ ವನಪಾಲಕರ ವೃಂದದ ಹುದ್ದೆಯನ್ನು ಉಪ ವಲಯ ಅರಣ್ಯ ಅಧಿಕಾರಿಯಾಗಿ ಎ೦ದು ಪುನರ್‌ ಪದನಾಮೀಕರಿಸಲು 
ತೀರ್ಮಾನಿಸಿರುತ್ತದೆ. ಆದುದರಿಂದ, ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿನ ವನಪಾಲಕರ ಹುದ್ದೆಯನ್ನು ಇನ್ನು ಮುಂದೆ ಉಪ ವಲಯ ಅರಣ್ಯ 
ಅಧಿಕಾರಿ ಎ೦ದು ಪದನಾಮೀಕರಿಸಿ ಆದೇಶ ಹೊರಡಿಸಲು ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 141 ಅಅಸೇ 2010, ಬೆ೦ಗಳೂರು, ದಿನಾಂಕ: 14-09-2011 

ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಸನ್ನಿವೇಶಗಳಿಂದಾಗಿ ಅರಣ್ಯ ಇಲಾಖೆಯಲ್ಲಿನ ರೂ. 6250-125-6500-150-7100-175-7800-200- 
8600-225-9500-250-10500-300-12000 ವೇತನ ಶ್ರೇಣಿಯನ್ನು ಹೊಂದಿರುವ ವನಪಾಲಕರ ಹುದ್ದೆಯನ್ನು ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ 
ಉಪ ವಲಯ ಅರಣ್ಯ ಅಧಿಕಾರಿಯೆಂದು ಪುನರ್‌ ಪದನಾಮೀಕರಿಸಿದೆ. ಈ ಸಂಬಂಧ ಅರಣ್ಯ ಇಲಾಖೆಯ ವೃಂದ ಮತ್ತು ನೇಮಕಾತಿ 
ನಿಯಮಾವಳಿಗಳಲ್ಲಿ ವನಪಾಲಕ ಹುದ್ದೆಗೆ ಅನ್ವಯಿಸುವಂತೆ, ಸೂಕ್ತ ತಿದ್ದುಪಡಿ ತರಲು ಪ್ರತ್ಯೇಕ ಕ್ರಮ ಕೈಗೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಬಾಲಕೃಷ್ಣಯ್ಯ 
ಪಿಆರ್‌.ನಂ. 2507 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು) 


ಆರ್ಥಿಕ ಸಚಿವಾಲಯ 
ವಿಷಯ : ರಾಜ್ಯ ಸರ್ಕಾರಿ ಪಿಂಚಣಿದಾರರು/ಕುಟುಂಬ ಪಿಂಚಣಿದಾರರಿಗೆ ತಾತ್ಕಾಲಿಕ ಪರಿಹಾರ ಮಂಜೂರಾತಿ ಬಗ್ಗೆ. 
ಸರ್ಕಾರದ ಆದೇಶ ಸಂಖ್ಯೆ: ಆಇ (ವಿಶೇಷ) 265 ಪಿಇಎನ್‌ 2011, ಬೆ೦ಗಳೂರು, ದಿನಾಂಕ: 22 ನೇ ನವೆಂಬರ್‌ 2011. 

ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಪರಿಶೀಲಿಸಲು ದಿನಾಂಕ : 15-06-2011ರ ಸರ್ಕಾರಿ ಆದೇಶ ಸಂಖ್ಯೆ : ಅಇ 23 ಎಸ್‌ಆರ್‌ಪಿ 
2011 ರಲ್ಲಿ, ಸರ್ಕಾರವು, ಅಧಿಕಾರಿ ವೇತನ ಸಮಿತಿಯನ್ನು ರಚಿಸಿದೆ. ಅಧಿಕಾರಿ ವೇತನ ಸಮಿತಿಯು, ವರದಿಯನ್ನು ಸಲ್ಲಿಸುವುದನ್ನು ಕಾಯ್ದಿರಿಸಿ, ರಾಜ್ಯ 
ಸರ್ಕಾರಿ ನಿವೃತ್ತ ವೇತನದಾರರಿಗೆ/ಗುಟುಂಬ ವೇತನದಾರರಿಗೆ, ಸ್ಥಳೀಯ ಸಂಸ್ಥೆಗಳ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನಿವೃತ್ತದಾರರಿಗೆ/ಕುಟುಂಬ 
ನಿವೃತ್ತದಾರರಿಗೆ ಹಾಗೂ ವಿಶ್ವವಿದ್ಯಾನಿಲಯಗಳ ಬೋಧಕೇತರ ನಿವೃತ್ತದಾರರಿಗೆ/ಕುಟುಂಬ ನಿವೃತ್ತದಾರರಿಗೆ ಅವರ ಮೂಲ ನಿವೃತ್ತಿ ವೇತನದ/ಕುಟುಂಬ 
ನಿವೃತ್ತಿ ವೇತನದ ಶೇಕಡ 15 ರಷ್ಟು ತಾತ್ಕಾಲಿಕ ಮಧ್ಯಂತರ ಪರಿಹಾರವನ್ನು ದಿನಾಂಕ : 1ನೇ ನವೆಂಬರ್‌ 2011 ರಿಂದ ಮಂಜೂರು ಮಾಡಲು 
ಸರ್ಕಾರವು ನಿರ್ಧರಿಸಿದೆ. 

2. ಅದರಂತೆ ಸರ್ಕಾರವು. ರಾಜ್ಯ ಸರ್ಕಾರಿ ನಿವೃತ್ತ ವೇತನದಾರರಿಗೆ/ಕುಟು೦ಬ ವೇತನದಾರರಿಗೆ, ಸ್ಥಳೀಯ ಸಂಸ್ಥೆಗಳ ಮತ್ತು ಅನುದಾನಿತ 
ಶಿಕ್ಷಣ ಸಂಸ್ಥೆಗಳ ನಿವೃತ್ತದಾರರಿಗೆ/ಕುಟುಂಬ ನಿವೃತ್ತದಾರರಿಗೆ ಹಾಗು ವಿಶ್ವವಿದ್ಯಾನಿಲಯಗಳ ಬೋಧಕೇತರ ನಿವೃತ್ತಿದಾರರಿಗೆ/ಕುಟುಂಬ ನಿವೃತ್ತಿದಾರರಿಗೆ 
ಅವರ ಮೂಲ ನಿವೃತ್ತಿ/ಕುಟು೦ಬ ನಿವೃತ್ತಿ ವೇತನದ ಶೇಕಡ 15 ರಷ್ಟು ತಾತ್ಕಾಲಿಕ ಪರಿಹಾರವನ್ನು ದಿನಾಂಕ : 1ನೇ ನವೆಂಬರ್‌ 2011 ರಿಂದ ಜಾರಿಗೆ 
ಬರುವಂತೆ ಮಂಜೂರು ಮಾಡಲು ಹರ್ಷಿಸುತ್ತದೆ. 

3. ಯುಜಿಸಿ/ಎಐಸಿಟಿಇ/ಐಸಿಎಆರ್‌ ಮತ್ತು ಎಫ್‌ ಎನ್‌ ಜೆ ಪಿಸಿ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿದ್ದು, ದಿನಾಂಕ : 1-1-2006 ರ 
ನಂತರ ನಿವೃತ್ತರಾದ ಪಿಂಚಣಿದಾರರಿಗೆ ಈ ಆದೇಶವು ಅನ್ವಯವಾಗುವುದಿಲ್ಲ. 

4. ತಾತ್ಕಾಲಿಕ ಪರಿಹಾರದ ಕಾರಣದಿಂದ ಸಂದಾಯ ಮಾಡಲು 50 ಪೈಸೆ ಹಾಗೂ ಅದಕ್ಕಿಂತ ಹೆಚ್ಚಿನ ಭಿನ್ನಾಂಶಗಳನ್ನು ಮುಂದಿನ 
ರೂಪಾಯಿಗೆ ಪೂರ್ಣಾಂಕಗೊಳಿಸತಕ್ಕದ್ದು ಮತ್ತು ಐವತ್ತು ಪೈಸೆಗಿಂತ ಕಡಿಮೆ ಇರುವ ಭಿನ್ನಾಂಶಗಳನ್ನು ಕಡೆಗಣಿಸತಕ್ಕದ್ದು. 

5. ಈ ಆದೇಶದ ಮೂಲಕ ಮಂಜೂರಾದ ತಾತ್ಕಾಲಿಕ ಪರಿಹಾರದ ಮೊತ್ತವನ್ನು ಯಾವುದೇ ಕಾರಣಕ್ಕೂ ತುಟ್ಟಿಭತ್ಯೆ ಅಥವಾ ಇನ್ನಿತರ 
ಉದ್ದೇಶಗಳಿಗೆ ಉಪಲಬ್ಧ್ಬಗಳೆಂದು ಪರಿಗಣಿಸತಕ್ಕದ್ದಲ್ಲ. 

6. ಈ ತಾತ್ಕಾಲಿಕ ಪರಿಹಾರದ ವೆಚ್ಚವನ್ನು ಪಿಂಚಣಿ ವೆಚ್ಚವನ್ನು ಭರಿಸುವ ಲೆಕ್ಕಶೀರ್ಷಿಕೆಯಲ್ಲಿಯೇ ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪದ್ಮಾವತಿ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ವಿಶ್ರಾಂತಿ ವೇತನ) 


FINANCE SECRETARIAT 
Sub: Grant of Interim Relief to State Government Pensioners and Family pensioners. 
Government Order No. FD (Spl) 265 PEN 2011, Bangalore, Dated 22" November 2011. 

In ಆ.0೦. No. FD 23 SRP 2011 dated 15-06-2011 Government have constituted an Offical Pay Committee for considering 
various demands of State Government employees. Pending receipt of the recommendations of the Official Pay Committee. 
Government have decided to sanction Interim Relief at the rate of 15% of basic pension/family pension with effect from 1° 
November 2011 to the State Government pensioners/family pensioners and pensioners/family pensioners of local bodies, aided 
educational institutions and retired non-teaching staff of the Universities. 

2. Accordingly, Government are pleased to sanction Interim Relief at the rate of 15% of basic pension/family pension with 
effect from 1° November 2011 to the State Government pensioners/family pensioners and pensioners/family pensioners of local 
bodies and aided educational institutions and retired non-teaching staff of the Universities. 


೩೫೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೧ 





3. This order shall not be applicable to pensioners/family pensioners who were drawing pay in the UGC, AICTE, ICAR and 
FNJPC scales of pay and who retired on or after 1° January 2006. 

4. The payment on account of Interim Relief involving fractions of fifty paise and above shall be rounded off to the next 
rupee and fractions less than fifty paise shall be ignored. 

5. The amount of Interim Relief sanctioned in this order shall not count as emoluments for the purpose of dearness 
allowance or any other purpose. 

6. The expenditure on Interim Relief will be booked under the same head of account from which pension is being drawn. 


By Order and in the name of the Governor of Karnataka, 
Padmavathi 
Special Officer Ex-officio 
deputy Secretary to Government, 
PR. 2653 Finance Department (Pension) 


ಆರ್ಥಿಕ ಸಚಿವಾಲಯ 
ವಿಷಯ : ರಾಜ್ಯ ಸರ್ಕಾರಿ ನೌಕರರಿಗೆ ತಾತ್ಕಾಲಿಕ ಪರಿಹಾರ ಮಂಜೂರಾತಿ 
ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 39 ಎಸ್‌ಆರ್‌ಪಿ 2011, ಬೆಂಗಳೂರು, ದಿನಾಂಕ: 18 ನೇ ನವೆಂಬರ್‌ 2011. 

ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಪರಿಶೀಲಿಸಲು ದಿನಾಂಕ : 15-06-2011ರ ಸರ್ಕಾರಿ ಆದೇಶ ಸಂಖ್ಯೆ : ಅಇ 23 ಎಸ್‌ಆರ್‌ಪಿ 
2011 ರಲ್ಲಿ, ಸರ್ಕಾರವು, ಅಧಿಕಾರಿ ವೇತನ ಸಮಿತಿಯನ್ನು ರಚಿಸಿದೆ. ಅಧಿಕಾರಿ ವೇತನ ಸಮಿತಿಯು ವರದಿಯನ್ನು ಸಲ್ಲಿಸುವುದನ್ನು ಕಾಯ್ದಿರಿಸಿ, ಮೂಲ 
ವೇತನದ ಶೇಕಡ 15 ರಷ್ಟು ಮಧ್ಯಂತರ ಪರಿಹಾರವನ್ನು ಪೂರ್ಣಕಾಲಾವಧಿಯ ಕಾಲಿಕ ನಿಯತ ವೇತನ ಶ್ರೇಣಿಯಲ್ಲಿರುವ ರಾಜ್ಯ ಸರ್ಕಾರಿ ನೌಕರರಿಗೆ, 
ಸ್ಥಳೀಯ ಸಂಸ್ಥೆಗಳ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರಿಗೆ ಹಾಗೂ ವಿಶ್ವವಿದ್ಯಾನಿಲಯಗಳ ಬೋಧಕೇತರ ಸಿಬ್ಬಂದಿಗೆ ದಿನಾಂಕ : 1ನೇ 
ನವೆಂಬರ್‌ 2011 ರಿಂದ ಮಂಜೂರು ಮಾಡಲು ಸರ್ಕಾರವು ನಿರ್ಧರಿಸಿದೆ. 

2. ಅದರಂತೆ ಸರ್ಕಾರವು, ಪೂರ್ಣಕಾಲಾವಧಿಯ ಕಾಲಿಕ ನಿಯತ ವೇತನ ಶ್ರೇಣಿಯಲ್ಲಿರುವ ರಾಜ್ಯ ಸರ್ಕಾರಿ ನೌಕರರಿಗೆ, ಅನುದಾನಿತ 
ಶಿಕ್ಷಣ ಸಂಸ್ಥೆಗಳ ಮತ್ತು ಸ್ಥಳೀಯ ಸಂಸ್ಥೆಗಳ ನೌಕರರಿಗೆ ಹಾಗೂ ವಿಶ್ವವಿದ್ಯಾನಿಲಯಗಳ ಬೋಧಕೇತರ ಸಿಬ್ಬಂದಿಗಳಿಗೆ ಅವರ ಮೂಲ ವೇತನದ ಶೇಕಡ 
15 ರಷ್ಟು ತಾತ್ಕಾಲಿಕ ಪರಿಹಾರವನ್ನು ದಿನಾಂಕ 1ನೇ ನವೆಂಬರ್‌ 2011 ರಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಲು ಹರ್ಷಿಸುತ್ತದೆ. 

3. ಈ ಆದೇಶದ ಮೂಲಕ ಮಂಜೂರು ಮಾಡಿದ ತಾತ್ಕಾಲಿಕ ಪರಿಹಾರ ಸೌಲಭ್ಯವು ಪೂರ್ಣಕಾಲಾವಧಿಯ ಕಾಲಿಕ ನಿಯತ ವೇತನ 
ಶ್ರೇಣಿಯಲ್ಲಿರುವ ಈ ಕೆಳಗಿನವರಿಗೂ ಅನ್ವಯವಾಗುವುದು: 

(1) ವರ್ಕ್‌ ಚಾರ್ಜ್‌ ಸಿಬ್ಬಂದಿ ನೌಕರರು 

(2) ಸಾದಿಲ್ವಾರು ವೆಚ್ಚದಿಂದ ವೇತನ ಪಡೆಯುವ ನೌಕರರು 

4. ಆದರೆ, ಈ ಆದೇಶಗಳು, ಯುಜಿಸಿ/ಎಐಸಿಟಿಇ/ಐಸಿಎಆರ್‌/ಎಫ್‌ಎನ್‌ಜೆಪಿಸಿ ವೇತನ ಶ್ರೇಣಿಗಳನ್ನು ಹೊಂದಿರುವವರಿಗೆ ಹಾಗು ನಿವೃತ್ತಿಯ 
ತರುವಾಯ ಪುನರ್‌ ನೇಮಕಾತಿ ಹೊಂದಿರುವ ಅಥವಾ ಒಪ್ಪಂದದ ಆಧಾರದ ಮೇಲೆ ನೇಮಕಾತಿ ಹೊಂದಿರುವ ಅಥವಾ ಹೊರಗುತ್ತಿಗೆ ಆಧಾರದ 
ಸೇವೆಯ ಮೇಲೆ ನೇಮಿಸಲ್ಪಟ್ಟರುವ ವ್ಯಕ್ತಿಗಳಿಗೆ ಅನ್ವಯವಾಗುವುದಿಲ್ಲ. 

5, ತಾತ್ಕಾಲಿಕ ಪರಿಹಾರ ಲೆಕ್ಕ ಹಾಕುವ ಉದ್ದೇಶಕ್ಕೆ “ಮೂಲವೇತನ” ಎಂದರೆ ಸರ್ಕಾರಿ ನೌಕರರು ಧಾರಣ ಮಾಡಿರುವ ಹುದ್ದೆಗೆ 
ಅನ್ವಯವಾಗುವ ವೇತನ ಶ್ರೇಣಿಯಲ್ಲಿ ಪಡೆಯುವ ವೇತನ ಅಥವಾ ಕರ್ನಾಟಕ ಸಿವಿಲ್‌ ಸೇವಾ (ಕಾಲಬದ್ದ ಮುಂಬಡ್ತಿ) ನಿಯಮಗಳು, 1983ರಡಿ 
ಮಂಜೂರಾಗಿರುವ ಆಯ್ಕೆಕಾಲಿಕ ವೇತನ ಮತ್ತು ಕರ್ನಾಟಕ ಸಿವಿಲ್‌ ಸೇವಾ (ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ವಿಶೇಷ ಮುಂಬಡ್ತಿ) 
ನಿಯಮಗಳು, 1991ರಡಿ ಹಿರಿಯ ವೇತನ ಶ್ರೇಣಿಯಲ್ಲಿ ಪಡೆಯುವ ವೇತನ ಮತ್ತು ಅದರಲ್ಲಿ ಈ ಮುಂದಿನವುಗಳನ್ನು ಒಳಗೊಳ್ಳುತ್ತದೆ : 

(ಅ) ವೇತನ ಶ್ರೇಣಿಯ ಗರಿಷ್ಠಕ್ಕಿಂತ ಹೆಚ್ಚಾಗಿ ಅವರಿಗೆ ಸ್ಥಗಿತ ಬಡ್ತಿಯನ್ನು ನೀಡಲಾಗಿದ್ದಲ್ಲಿ ಆ ಸ್ಥಗಿತ ವೇತನ ಬಡ್ತಿ. 

(ಆ) 2007ರ ಕರ್ನಾಟಕ ಸರ್ಕಾರಿ ಸೇವಾ (ಪರಿಷ್ಕೃತ ವೇತನ) ನಿಯಮಗಳ ನಿಯಮ 7ರ ಉಪ-ನಿಯಮ(3)ರ ಮೇರೆಗೆ 

ನೀಡಲಾಗಿರುವ ಯಾವುದೇ ವೈಯಕ್ತಿಕ ವೇತನ. 

(ಇ) ದಿನಾಂಕ 9-5-2002ರ ಸರ್ಕಾರಿ ಆದೇಶ ಸಂಖ್ಯೆ ; ಆಇ 13 ಎಸ್‌ಆರ್‌ಪಿ 2002 ರನ್ವಯ 20 ವರ್ಷಗಳ ಸತತ ಸೇವೆಗಾಗಿ 

ಕಾಲಿಕ ವೇತನ ಶ್ರೇಣಿಯ ಗರಿಷ್ಠ ಹಂತವನ್ನು ಮೀರಿ ಹೆಚ್ಚುವರಿ ವೇತನ ಬಡ್ತಿಯನ್ನು ನೀಡಲಾಗಿದ್ದಲ್ಲಿ ಆ ಹೆಚ್ಚುವರಿ ವೇತನ ಬಡ್ತಿ. 

6. ಮೇಲಿನ ಕಂಡಿಕೆ 5ರಲ್ಲಿ ನಿರೂಪಿಸಿರುವುದನ್ನು ಹೊರತುಪಡಿಸಿ ಇತರೆ ಯಾವುದೇ ಉಪಲಬ್ಧಗಳು ಮೂಲವೇತನಕ್ಕೆ ಸೇರತಕ್ಕದ್ದಲ್ಲ. 

7. ಸ್ಥಾನಿಕ ಸಂಸ್ಥೆಗಳ (ಮುನಿಸಿಪಾಲಿಟಗಳು, ಮುನಿಸಿಪಲ್‌ ಕಾರ್ಪೋರೇಶನ್‌ಗಳ) ನೌಕರರಿಗೆ ಈ ಸೌಲಭ್ಯವನ್ನು ಮಂಜೂರು 
ಮಾಡುವುದರಿಂದಾಗಿ ಉಂಟಾಗುವ ವೆಚ್ಚವನ್ನು ಆಯಾ ಸ್ಥಾನಿಕ ಸಂಸ್ಥೆಗಳೇ ಭರಿಸತಕ್ಕದ್ದು. 

8. ತಾತ್ಕಾಲಿಕ ಪರಿಹಾರದ ಕಾರಣದಿಂದ ಸಂದಾಯ ಮಾಡಲು ಐವತ್ತು ಪೈಸೆ ಹಾಗೂ ಅದಕ್ಕಿಂತ ಹೆಚ್ಚಿನ ಭಿನ್ನಾಂಶಗಳನ್ನು ಮುಂದಿನ 
ರೂಪಾಯಿಗೆ ಪೂರ್ಣಾಂಕಗೊಳಿಸತಕ್ಕದ್ದು ಮತ್ತು ಐವತ್ತು ಪೈಸೆಗಿಂತ ಕಡಿಮೆ ಇರುವ ಭಿನ್ನಾಂಕಗಳನ್ನು ಕಡೆಗಣಿಸತಕ್ಕದ್ದು. 

9. ಈ ಆದೇಶದ ಮೂಲಕ ಮಂಜೂರಾದ ತಾತ್ಕಾಲಿಕ ಪರಿಹಾರದ ಮೊತ್ತವು ವಿಶಿಷ್ಠ ಸಂಭಾವನೆಯಾಗಿದ್ದು, ಇದು ನಿವೃತ್ತಿ 
ಸೌಲಭ್ಯ/ತುಟ್ಟಿಭತ್ಕೆಯನ್ನು ನಿರ್ಧರಿಸುವಾಗ ಅಥವಾ ಬೇರೆ ಯಾವುದೇ ಉದ್ದೇಶಗಳಿಗೆ ಪರಿಗಣಿಸತಕ್ಕದ್ದಲ್ಲ. 

10. ಈ ತಾತ್ಕಾಲಿಕ ಪರಿಹಾರದ ವೆಚ್ಚವನ್ನು ವೇತನ ವೆಚ್ಚವನ್ನು ಭರಿಸುವ ಲೆಕ್ಕ ಶೀರ್ಷಿಕೆಯಿ೦ದಲೇ ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುಂದರ ರಾಜ ಗುಪ್ತ 
ಸರ್ಕಾರದ ಉಪ ಕಾರ್ಯದರ್ಶಿ 
ಪಿ.ಆರ್‌.2654 ಆರ್ಥಿಕ ಇಲಾಖೆ (ಸೇವೆಗಳು-2) 


